ಬಿ.ಎಂ. ಹ ಅಲ ಸ್ಪಾ ಇಸು 


0) 


ಸಂಪುಟ: ೦೫ ಸಂಚಿಕೆ: ೧೧ ಫೆಬ್ರವರಿ ೨೦೧೯ ಪುಟಗಳು ೮ ವಾರ್ಷಿಕ ಚಂದ ರೂ. ೨೦/- ಸಂಪಾದಕರು : ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 

Vol. 05 Issue 11 February 2019 Pages - 8 A. Sub. -Rs. 20/- Editor : Sri. B.R. Ravindranath 
ದಿ। ಪ್ರೊ ಎಂ.ವಿ. ಸೀತಾರಾಮಯ್ಯ ಭಾಷಾ ತಜ್ಞ ವಿಮರ್ಶಕ ಮತ್ತು ಸಂಸ್ಕೃತಿ ಚಿಂತಕ ಡಾ.ಕೆ. ವಿ. ನಾರಾಯಣ 
ಸರಲ ಅವರಿಗೆ ಶ್ರೀಸಾಹಿತ್ಯ ಪ್ರಶಸ್ತಿಯ ಗರಿಮೆ 

ಪ್ರೊ. ಎಂ. ಎಚ್‌. ಕೃಷ್ಣಯ್ಯ ಬಿ, ಎಂ. ಶ್ರೀಯವರ ಮೊಮ್ಮಗಳಾದ ಶ್ರೀಮತಿ ಕಮಲಿನಿ ಬಸಲುತುವ್‌ ಅವರು ತಮ್ಮತಾತನ ಹೆಸರಿನಲ್ಲಿ ಪ್ರತಿಷ್ಠಾನದಲ್ಲಿ 

ಗೌರವಾಧ್ಯಕ್ಷರು ಸ್ಥಾಪಿಸಿರುವ ಒ೦ದು ಲಕ್ಷ ರೂಪಾಯಿಗಳ ಪ್ರತಿಷ್ಠಿತ ಶ್ರೀ ಸಾಹಿತ್ಯ ಪ್ರಶಸ್ತಿಯ ಗೌರವಕ್ಕೆ ಈ ಬಾರಿ (೨೦೧೯) ಸಾಶರಾದ ಶ್ರೇಷ್ಠ 

ಮೊ.: ೯೯೪೫೬೫೮೮೮೫ ವಿಮರ್ಶಕ ಸಂಶೋಧಕ ಮತ್ತು ಭಾಷಾ ತಜ್ಞ ಡಾ. ಕೆ. ಎ. ನಾರಾಯಣ ಅವರಿಗೆ ೨೦-೧ ೨೦೧೯ರಂದು ಪ್ರಶಸ್ತಿಯನ್ನು 

ಪದಾಧಿಕಾರಿಗಳು ನೀಡಲಾಯಿತು.ಶ್ರೇಷ್ಠ ಸ್ಥ ಸಂಸ್ಕೃತಿ "ಚಿಂತಕ ಮತ್ತು. ವಿದ್ವಾಂಸ ಡಾ. ಜಿ. ರಾಮಕೃಷ್ಣ ಅವರು ಎಂ. ವಿ. ಸೀ ಸಭಾಂಗಣದಲ್ಲಿ ನಡೆದ 

ಅಧಕರು ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. "ಶ್ರೀಮತಿ ಅಮೂಲ್ಯ ಅವರು ಸುಶ್ರಾವ್ಯವಾಗಿ ಹಾಡಿದ ಶ್ರೀಯವರ ಚಿರಂತನ 

ES ಗೀತೆ ಕರುಣಾಳು ಬಾಬೆಳಕೆ' ಯಿಂದ ಪಾರಂಭವಾದ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಹಾರ್ದಿಕವಾಗಿ ಸ್ವಾಗತಿಸಿದ ಪ್ರತಿಷ್ಠಾನದ ಅಧ್ಯಕ್ಷ 

ಇ ಮ ೨೮೯೯೬ ಡಾ. ಲಕ್ಷ್ಮೀನಾರಾಯಣ ಅವರು ತಮ್ಮ ಭಾಷಣದಲ್ಲಿ ಪ್ರತಿಷ್ಠಾನಕ್ಕೆ ಕೊಡುಗೆಗಳ ಮಹಾಪೂರವನ್ನೇ ಹರಿಸುವುದರ ಜೊತೆಗೆ 


ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯುನ್ನತ ಕೊಡುಗೆ ನೀಡಿರುವ ನುಡಿ ಸೇವಕರೊಬ್ಬರಿಗೆ ನೀಡಲಾಗುವ ಈ ಪ್ರಶಸ್ತಿಯ ಸ್ಥಾಪನೆಯ 
ಜೂ! "ಪ್ರತಿಷ್ಠಾನದ ಪ್ರತಿಷ್ಠೆಯನ್ನು ಶ್ರೀಮತಿ ಕಮಲಿನಿ ಷಾ ಬಾಲೂರಾವ್‌ ಅವರು ಅತ್ಯಂತ ಎತ್ತರಕ್ಕೆ" ಏರಿಸಿದ್ದಾರೆಂದು 
ಹೇಳಿದರು. ಇನ್ನು ಕೃತಿಯೊಂದರ 'ಬಿಮರ್ಶೆಗೆ ಹೊರಗಿನ ಮಾನದಂಡಗಳಿಗಿಂತ ಕೃಶಿಯಲ್ಲೇ ಅಡಗಿರುವ ಕೀಲಿಕ್ಕೆಗಳನ್ನು 
ಬಳಸಿಕೊಳ್ಳಬೇಕೆಂದು ಹೇಳುವ ಮೂಲಕ ವಿಮರ್ಶೆ ಸಂಶೋಧನೆಗಳಲ್ಲಿ ತಮ್ಮದೇ ಆದ. ವಿಶಿಷ್ಟವೂ ಅನನ್ಯವೂ ಆದ 


ಗೌ। ಕಾರ್ಯದರ್ಶಿಗಳು : 

ಡಾ. ವಿಜಯಾ ಸುಬ್ಬರಾಜ್‌ 

ಮೊ : ೯೯೮೬೯೨೮೮೭೬ 
ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 


ಮೊ: ೯೪೪೮೩೬೬೮೪೯ ಮಾರ್ಗ ತುಳಿದ ಡಾ. ಕೆ.ವಿ. ನಾರಾಯಣ ಈ ಗೌರವಕ್ಕೆ ಅತ್ಯಂತ ಸಹಜವಾಗಿಯೇ ಅರ್ಹರು, ಅವರಿಗೆ ಪ್ರಶಸ್ತಿ ಪ್ರದಾನ 
ಕೋಶಾಧ್ಯಕ್ಷರು ಮಾಡುತ್ತಿರುವ ಡಾ. ಜಿ. ರಾಮಕೃಷ್ಣ ತಮ್ಮ ವೈಚಾರಿಕ ಚಿಂತನೆಗೆ ಹೆಸರಾದವರೂ ಹರಿತ ವ್ಯಂಗ್ಯ ವಿಡಂಬನೆಗಳಿಂದ 
ಡಾ| ಎಸ್‌. ಅನಿಲ್‌ ಕುಮಾರ್‌ ಸಮಾಜದ ಸ್ವಾಸ್ಥ್ಯದ ಬಗ್ಗೆ ವಿಶೇಷ ಕಳಕಳಿ ತೋರಿಸುತ್ತಾ ಬಂದವರೂ ಆಗಿದ್ದಾರೆ ಎಂದು ಹೇಳಿದರು. 
ಮೊ: ೯೯೬೪೪೬೫೯೫೬ ಡಾ. ಕೆ.ವಿ. ನಾರಾಯಣ ಅವರನ್ನು ಆತ್ಮೀಯವಾದ ರೀತಿಯಲ್ಲಿ ಅಭಿನಂದಿಸುತ್ತ ಡಾ. ಬಸವರಾಜ ಕಲ್ಲುಡಿ ಅವರು 
ಹಸ್ತಪ್ರತಿ ವಿಭಾಗದ “ಭಾಷೆಯ ಜೀವಂತಿಕೆಯ ಬಗ್ಗೆ ಕಾಳಜಿ ಉಳ್ಳ ಕೆ. ವಿ. ಎನ್‌. ಅವರು ತೊಂಡು ಮೇವನ್ನು ಜಗಿದು ವ್ಯವಧಾನದಿಂದ 
ಸಂಯೋಜನಾಧಿಕಾರಿ ರಸಹೀರುವ ಜಾನವಾರುಗಳಂತೆ ಸಾಹಿತ್ಯವನ್ನು ಸಾವಧಾನದಿಂದ ಅಧ್ಯಯನ ಮಾಡುತ್ತ ಬಂದವರು. ಡಾ. ಕೆ.ವಿ. 
ಶ್ರೀ ಬಿ.ಎಸ್‌. ಗುರುಪ್ರಸಾದ್‌ ನಾರಾಯಣ ಅವರ ಬರಹವನ್ನು ಅರ್ಥಮಾಡಿಕೊಳ್ಳಲು ಓದುಗರಿಗೂ ತಾಳ್ಮೆ ಮತ್ತು ತಯಾರಿ ಬೇಕಾಗುತ್ತದೆ.ನಮ್ಮ 
ಪೊಂ ನಡುವಿನ ಜೀವ ಸಂಕುಲದ 'ಧ್ರನಿಯನ್ನು ಅರಿಯುವ ವಿನ್ಯಾಸಗಳನ್ನು ಅವರ ಬರಹಗಳಲ್ಲಿ ಕಾಣಬಹುದು. 
ಚಂದಾ ವಿವರಗಳು ಎಂದರು.. ೭ನೇ ಪುಟಕ್ಕೆ 
ವಾರ್ಷಿಕ ಚಂದಾ 
ರೂ. ೨೦/- 
ಐದು ವರ್ಷಗಳ ಚಂದಾ 
ರೂ. ೧೦೦/- 
ಏಳಾಸ 


ಬಿ.ಎಂ.ಶ್ರೀ. ಪ್ರತಿಷ್ಠಾನ 
ಸ್ಥಾಪನೆ : ೦೬-೦೫-೧೯೭೯ 
ಎಂ.ವಿ.ಸೀ. ಸ್ನಾತಕೋತ್ತರ ಸಂಶೋಧನ ಕೇಂದ್ರ 
ಬಿ.ಎಂ.ಶ್ರೀ. ಕಲಾಭವನ, 
೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ 
ಬೆಂಗಳೂರು - ೧೯ 
ದೂರವಾಣಿ: ೨೬೬೧೫೮೭೭, ೨೬೬೭೬೭೭೩ 
ಇಮೇಲ್‌ : bmsritrust@gmail.com 


web: www.bmshri.org 


ಕಛೇರಿ ಸಮಯ: 
ಮಧ್ಯಾಹ್ನ 12-30ರಿಂದ ಸಂಜೆ 7-30ಗಂಟೆ. 
ವಾರದ ರಜೆ: ಮಂಗಳವಾರ 


Honganasu February 2019 


Vol. 05 Issue 11 


ಸಂಪಾದಕೀಯ 

ಹೊಂಗನಸುವಿನ 49ನೇ ಸಂಚಿಕೆ ನಿಮ್ಮ ಕೈ ಸೇರಿದೆ. ಕಳೆದ 4 
ವರ್ಷಗಳಲ್ಲಿ ಹೊಂಗನಸುವನ್ನು ಆದಷ್ಟೂ ವೈವಿಧ್ಯಮಯ ಮಾಡಲು 
ಶ್ರಮಿಸುತ್ತಿದ್ದೇವೆ, 


ಹೊಂಗನಸುವಿನ ಇತಿಹಾಸವನ್ನು ಸೂಕ್ಷ್ಮವಾಗಿ 
ಅವಲೋಕಿಸುವುದಾದರೆ, ಜೂನ್‌ 2014ರಲ್ಲಿ ಹಲವಾರು 
ಶೀರ್ಷಿಕೆಗಳನ್ನು ಸೂಚಿಸಿ ದೆಹಲಿಯ ಆರ್‌ ಎನ್‌ ಐ ಅವರ ಕಚೇರಿಗೆ 
ಅರ್ಜಿ ಹಾಕಲಾಗಿ 8ನೇ ಡಿಸೆಂಬರ್‌ 2014 ರಂದು ಹೊಂಗನಸು 
ಶೀರ್ಷಿಕೆಗೆ ಅನುಮತಿ ದೊರೆಯಿತು. ಹೊಂಗನಸುವಿನ ಮೊದಲ 
ಸಂಚಿಕೆಯನ್ನು 1ನೇ ಫೆಬ್ರವರಿ 2015 ರಂದು ಪ್ರಕಟಿಸಲಾಯಿತು. ನಂತರ 
ನವೆಂಬರ್‌ 2015 ರಲ್ಲಿ ಅಂಚೆ ರಿಯಾಯಿತಿ ದೊರೆತ ನಂತರ ಪ್ರತಿ 
ತಿಂಗಳೂ 30 ನೇ ದಿನಾಂಕದಂದು ಬರಲಿರುವ ತಿಂಗಳಿನ ಹೊಂಗನಸು 
ಸಂಚಿಕೆಯನ್ನು ನಿರಂತರವಾಗಿ ಅಂಚೆಗೆ ಹಾಕಲಾಗುತ್ತಿದೆ. ಪ್ರತಿ 
ತಿಂಗಳಿನ ಆರಂಭದಲ್ಲಿಯೇ ಪ್ರತಿಷ್ಠಾನದ ಸದಸ್ಕರಿಗೆಲ್ಲಾ ಹೊಂಗನಸು 


ತಲುಪಿ ಪ್ರತಿಷ್ಠಾನ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳ ವಿವರಗಳು 
ಲಭ್ಯವಾಗುತ್ತವೆ. ಜೊತೆಗೆ ಚಟುವಟಿಕೆಗಳ ವಿವರಗಳು, ವರದಿಗಳು 
ಹಾಗೂ ಅಂಕಣಗಳು ನೇರವಾಗಿ, ಶೀಘ್ರವಾಗಿ ಹಾಗೂ ಸುಲಭವಾಗಿ 
ದೊರಕುತ್ತವೆ. 

ಪ್ರಾರಂಭದಲ್ಲಿ ಹೊಂಗನಸು ವಾರ್ತಾ ಪತ್ರದಲ್ಲಿ ಕಪ್ಪು ಬಿಳುಪು 
ಮಾತ್ರ ಕಾಣುತ್ತಿದ್ದವು. ಹೊಂಗನಸು ಪತ್ರಿಕೆಯನ್ನು ಫೆಬ್ರವರಿ 2016 
ರಿಂದ ವರ್ಣಮಯವಾಗಿ ಪ್ರಕಟಿಸಲಾಗುತ್ತಿದೆ. 

ಈ ಹಿಂದೆ ಪ್ರತಿಷ್ಠಾನವು ತ್ರೈಮಾಸಿಕ ವಾರ್ತಾಪತ್ರವನ್ನು 
ಜನವರಿ 2006 ರಿ೦ದ ಡಿಸೆಂಬರ್‌ 2013ರ ವರೆಗೆ ಪ್ರಕಟಿಸುತ್ತಿತ್ತು. 

ಕಳೆದ ನಾಲ್ಕು ವರ್ಷಗಳಲ್ಲಿ ಹೊಂಗನಸು ಸಾಕಷ್ಟು 
ಬದಲಾವಣೆಗಳನ್ನು ಕಂಡಿರುತ್ತದೆ.ಇದರ ಗುಣ ಮಟ್ಟವನ್ನು 
ಉತ್ತಮಗೊಳಿಸಲು ನಿರಂತರ ಪ್ರಯತ್ನ ಸಾಗುತ್ತಿದೆ. ಈ ಪ್ರಯತ್ನದಲ್ಲಿ 
ತಮ್ಮಗಳ ಮಾರ್ಗದರ್ಶನ, ಸಲಹೆ ಸೂಚನೆಗಳಿಗೆ ಸ್ವಾಗತ. 

ಬಿ.ಆರ್‌ ರವೀಂದ್ರನಾಥ್‌ 

ಸಂಪಾದಕರು 


ಹಿರಿಯ ಪತ್ರಕರ್ತ ಶ್ರೀ ಜಾಣಗೆರೆ ವೆಂಕಟರಾಮಯ್ಯ ಅವರಿಗೆ 


ಶ್ರೀ ವಿ. ನಾಗರಾಜರಾವ್‌ ಸಮೂಹ ಮಾಧ್ಯಮ ಪ್ರಶಸ್ತಿ 
ಬಿ.ಎಂ.ಶ್ರೀ. ಪ್ರತಿಷ್ಠಾನವು ಕೊಡಮಾಡುವ ೨೦೧೮ರ ಶ್ರೀ 
ವಿ.ನಾಗರಾಜರಾವ್‌ ಸಮೂಹ ಮಾಧ್ಯಮ ಪ್ರಶಸ್ತಿ' ಗೆ ಹಿರಿಯ ಪತ್ರಕರ್ತ 
ಶ್ರೀ ಜಾಣಗೆರೆ ವೆಂಕಟರಾಮಯ್ಯ ಅವರು ಆಯ್ಕೆಯಾಗಿದ್ದಾರೆ. 
ರೂ. ೧೦,೦೦೦/-ನಗದು ಹಾಗೂ ಸ್ಮರಣಿಕೆಗಳನ್ನೊಳಗೊಂಡ ಈ 
ಪ್ರಶಸ್ತಿಯನ್ನು ತಾ॥ ೧೭-೦೨-೨೦೧೯ರ ಭಾನುವಾರ ಬೆಳಿಗ್ಗೆ ೧೦.೩೦ 
ಗಂಟೆಗೆ ಪ್ರತಿಷ್ಠಾನದ ಎಂ.ವಿ.ಸೀ. ಸಭಾಂಗಣದಲ್ಲಿ ನಡೆಯಲಿರುವ 
ವಿಶೇಷ ಕಾರ್ಯಕ್ರಮದಲ್ಲಿ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷೆ ಡಾ.ವಸುಂಧರಾ 
ಭೂಪತಿ ಅವರು ಪ್ರದಾನ ಮಾಡುತ್ತಾರೆ. 
ಪ್ರಕಟಣೆ 
ಹಿರಿಯ ವಿಮರ್ಶಕ ಡಾ. ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರಿಗೆ ಪ್ರೊ. 
ಎಲ್‌. ಎಸ್‌. ಶೇಷಗಿರಿರಾವ್‌ ವಿಮರ್ಶಾ ಪ್ರಶಸ್ತಿ 
ಬಿ.ಎಂ.ಶ್ರೀ.ಪ್ರತಿಷ್ಠಾನವು ಕೊಡಮಾಡುವ ೨೦೧೮ರ “ಪ್ರೊ. ಎಲ್‌. 
ಎಸ್‌.ಶೇಷಗಿರಿರಾವ್‌ ವಿಮರ್ಶಾ ಪ್ರಶಸಿ' ಗೆ ಡಾ।ಮ೦ಗಳಾ ಪ್ರಿಯದರ್ಶಿನಿ 
ಮತ್ತು ಶ್ರೀ ಎಸ್‌.ಆರ್‌. ವಿಜಯಶಂಕರ ಅವರನ್ನೊಳಗೊಂಡ ಆಯ್ಕೆ 
ಸಮಿತಿಯು ಡಾ| ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರನ್ನು ಆಯ್ಕೆ ಮಾಡಿದೆ. 
ರೂ. ೧೦,೦೦೦/-ನಗದು ಹಾಗೂ ಸ್ಮರಣಿಕೆಗಳನ್ನೊಳಗೊಂಡ ಈ 
ಪ್ರಶಸ್ತಿಯನ್ನು ದಿನಾಂಕ : ೧೭-೦೨-೨೦೧೯ರ ಭಾನುವಾರ ಬೆಳಿಗ್ಗೆ 
೧೦.೩೦ಗಂಟೆಗೆ ಪ್ರತಿಷ್ಠಾನದ ಎಂ.ವಿ.ಸೀ ಸಭಾ೦ಗಣದಲ್ಲಿ ನಡೆಯಲಿರುವ 
ವಿಶೇಷ ಸಮಾರಂಭದಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ 
ಡಾ.ವಸುಂಧರಾ ಭೂಪತಿ ಅವರು ಪ್ರದಾನ ಮಾಡಲಿದ್ದಾರೆ. 
ಪಕಟಣೆ 
ದಿ॥ ಸಾರಂಗಿ ವೆಂಕಟರಾಮಯ್ಯ - ಪುಟ್ಟಚ್ಚಮ್ಮ ಪುಸ್ತಕ ಬಹುಮಾನ 
ಬಿ.ಎಂ.ಶ್ರೀ.ಪ್ರತಿಷ್ಠಾನವು ಕೊಡಮಾಡುವ ದಿ॥ ಸಾರಂಗಿ ವೆಂಕಟರಾಮಯ್ಯ 
- ಪುಟ್ಟಚ್ಚಮ್ಮ ಪುಸ್ತಕ ಬಹುಮಾನವನ್ನು ಶ್ರೀಮತಿ ಸುರೇಖಾ 
ಕುಲಕರ್ಣಿ ಅವರ "ಕಾದಂಬರಿಕಾರನ ಕಾದಂಬರಿ” ಕೃತಿಗೆ ನೀಡಲಾಗಿದೆ. 
ರೂ. ೩೦೦೦/- ನಗದು ಹಾಗೂ ಸ್ಮರಣಿಕೆಯನ್ನೊಳಗೊಂಡ ಈ 
ಪ್ರಶಸ್ತಿಯನ್ನು ದಿನಾಂಕ ೧೭-೦೨-೨೦೧೯ರ ಭಾನುವಾರ ಬೆಳಗ್ಗೆ ೧೦- 
೩೦ ಗಂಟೆಗೆ ಪ್ರತಿಷ್ಠಾನದ ಎಂ.ವಿ.ಸೀ. ಸಭಾಂಗಣದಲ್ಲಿ ನಡೆಯಲಿರುವ 
ವಿಶೇಷ ಸಮಾರಂಭದಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾ. 


೨೦ ದು 


ವಸುಂಧರಾ ಭೂಪತಿ ಅವರು ಪ್ರದಾನ ಮಾಡಲಿದ್ದಾರೆ. 


Page2 | February 2019 Honganasu 


Vol. 05 Issue 11 


ಫೆಬ್ರವರಿ ೨೦೧೯ ರಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮಗಳು 


ಸ್ಥಳ : ಎಂ.ವಿ.ಸೀ. ಸಭಾ೦ಗಣ, ಬಿ.ಎಂ.ಶ್ರೀ. ಪ್ರತಿಷ್ಠಾನ 


೦೭-೦೨-೨೦೧೯ ಗುರುವಾರ ಸಂಜೆ- ೬-೦೦ಗಂಟೆಗೆ 
ಪಂಡಿತ ಓ.ಆರ್‌. ರಾಮಣ್ಣ ಮತ್ತು ಶ್ರೀಮತಿ ಪುಟ್ಟಮ್ಮ ದತ್ತಿ ಉಪನ್ಯಾಸ 
ಉಪನ್ಯಾಸ: ಡಾ. ಬೈರಮಂಗಲ ರಾಮೇಗೌಡ 

ವಿಷಯ: ಜೈಮಿನಿ ಭಾರತವನ್ನು ಕುರಿತು 
ಈ ದತ್ತಿಯನ್ನು ಡಾ| ಆರ್‌, ಲಕ್ಷ್ಮೀನಾರಾಯಣ ಅವರು ತಮ್ಮ ತಂದೆ ಓ. ಆರ್‌ ರಾಮಣ್ಣನವರ ಹೆಸರಿನಲ್ಲಿ ಸ್ಥಾಪಿಸಿದ್ದಾರೆ. 
೧೫- ೦೨- ONE ಶುಕ್ರವಾರ ಸಂಜೆ- ೬- ೦೦ಗಂಟೆಗೆ 
ಎಂ.ಎ. ಜಯಚಂದ್ರ ದತ್ತಿ ಉಪನ್ಯಾಸ 
ಉಪನ್ಯಾಸ : ಡಾ. ಬಿ.ಪಿ.ವೀರೇಂದ್ರ ಕುಮಾರ್‌ 
ವಿಷಯ : ಜೈನ ಸಾಹಿತ್ಯಕ್ಕೆ ಜಿ.ಪಿ.ರಾಜರತ್ನಂ ಕೊಡುಗೆ 
೧೭-೦೨-೨೦೧೯ ಭಾನುವಾರ ಬೆಳಿಗ್ಗೆ- ೧೦-೩೦ ಗಂಟೆಗೆ 
ಶ್ರೀ ವಿ.ನಾಗರಾಜರಾವ್‌ ಸಮೂಹ ಮಾಧ್ಯಮ ಪ್ರಶಸ್ತಿ 
ಮತ್ತು ಹೊ ದ್ರ, ಎಲ್‌.ಎಸ್‌. ಶೇಷಗಿರಿರಾವ್‌ ವಿಮರ್ಶಾ ಪ್ರಶಸ್ತಿ 
ಪ್ರಶಸ್ತಿ ಪ್ರದಾನ ಹಾಗೂ ಅಧ್ಯಕ್ಷತೆ: : ಡಾ. ಹ ರಾ ಭೂಪತಿ, ಅಧ್ಯಕ್ಷರು, ಕನ್ನಡ ಪುಸ್ತಕ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ 
ಪ್ರಶಸ್ತಿ ಪುರಸ್ಕೃತರು : 
ಶ್ರೀ ವಿ.ನಾಗರಾಜರಾವ್‌ ಸಮೂಹ ಮಾಧ್ಯಮ ಪ್ರಶಸ್ತಿ : ಶ್ರೀ ಜಾಣಗೆರೆ ವೆಂಕಟರಾಮಯ್ಯ 
ಪ್ರೊ. ಎಲ್‌.ಎಸ್‌. ಶೇಷಗಿರಿರಾವ್‌ ವಿಮರ್ಶಾ ಪ್ರಶಸ್ತಿ : ಡಾ. ನರಹಳ್ಳಿ ಬಾಲಸುಬ್ರಮಣ್ಯ 
ಸಾರಂಗಿ ವೆಂಕಟರಾಮಯ್ಯ ಪುಟ್ಟಚ್ಚಮ್ಮ ಪ್ರಶಸ್ತಿ : ಶ್ರೀಮತಿ ಸುರೇಖಾ ಕುಲಕರ್ಣಿ 
೨೦-೦೨-೨೦೧೯ ಬುಧವಾರ ಸಂಜೆ ೪-೦೦ ಗಂಟೆಗೆ 
ಸಾಹಿತ್ಯ ಸಂಚಲನ -೭ 
ಬಿ.ಎಂ.ಶ್ರೀ ಪ್ರತಿಷ್ಠಾನದ ಸಹಯೋಗದಲ್ಲಿ 
ಕರ್ನಾಟಕ ಲೇಖಕಿಯರ ಸಂಘದ ಕಾರ್ಯಕ್ರಮ 
ಮುಖ್ಯ ಅತಿಥಿ: ಡಾ| ಕೆ.ಎಸ್‌. ಚೈತ್ರಾ 
ದಂತ ವೈದ್ಯರು, ಲೇಖಕಿ ಮತ್ತು ಭರತನಾಟ್ಯ ಕಲಾವಿದರು 
ಉಪನ್ಯಾಸದ ವಿಷಯ: "ಜಾವಳಿ' (ಅಭಿನಯ ಪ್ರಧಾನ ನೃತ್ಯ ಬಂಧ) 
೨೨-೦೨-೨೦೧೯ ಶುಕ್ರವಾರ ಸಂಜೆ- ೬- ೦೦. ಗಂಟೆಗೆ 
“ಅಕ್ಕರಗೊಟ್ಟ”-೪೭ 
ತಿಂಗಳ ಮುಕ್ತ ಸಂಸ್ಕೃತಿ ಚಿಂತನೆ 
ವಿಷಯ : ಪಂಚಕೇಶ್ವರ- ಒಂದು ವಿಶ್ಲೇಷಣೆ 
ಚಾಲನೆ ನೀಡುವವರು : ಶ್ರೀ.ಎಂ.ಎನ್‌. ಪ್ರಭಾಕರ್‌,ಮೈಸೂರು 
೨೩-೦೨-೨೦೧೯ ಶನಿವಾರ ಬೆಳಿಗ್ಗೆ: ೧೦-೩೦ಗಂಟೆಗೆ 
“ಬೇಂದ್ರೆ ನಮನ” 
ಭಾವಗೀತೆ ಸ್ಪರ್ಧೆ 


ಡಾ. ನರಹಳ್ಳಿ ಬಾಲಸುಬಹಣ ಮೌಲ್ಯಮಾಪನ ಮಾಡಬೇಕೆಂಬುದು ಅವರ ವಿಮರ್ಶೆಯ 
೧೯೫೩, ಸೆಪ್ಟಂಬರ್‌ ೫ರಂದು ಜನಿಸಿದ ಡಾ. ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ನಿಲುವು. ಇದು ತೀರ ಸಮರ್ಪಕವಾದದ್ದೇ ಆಗಿದೆ. 
ಕನ್ನಡದಲ್ಲಿ ಎಂ.ಎ, ಪಿಎಚ್‌.ಡಿ. ಪದವಿಗಳನ್ನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕುವೆಂಪು, ಜಿ.ಎಸ್‌.ಶಿವರುದ್ರಪ್ಪ - ಈ ಇಬ್ಬರು ಕವಿಗಳ | 


ಪಡೆದು, ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ, ನಾಟಕಗಳು, ಕಾವ್ಯ ಕುರಿತು ಪೂರ್ಣ ಪ್ರಮಾಣದ ಅಧ್ಯಯನ 
ನಿವೃತ್ತಿ ಪಡೆದರು. ಅದರ ನ೦ತರವೂ ಐ.ಎ.ಎಸ್‌ . ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ, ಕನ್ನಡ ನಡೆಸಿ ಕೃತಿಗಳನ್ನು ರಚಿಸಿದ್ದಾರೆ. ಆ ಹಣತೆಯ 
ಸಾಹಿತ್ಯವನ್ನು ಬೋಧಿಸಿ, ಉತ್ತಮ ಶಿಕ್ಷಕರೆಂದು ಖ್ಯಾತಿ ಪಡೆದರು. ಹಾಡು', "ಇಹದ ಪರಿಮಳದ ಹಾದಿ' "ಸಿಂಗರ್‌ ಕತೆಗಳು" 

ಬರವಣಿಗೆಯ ಪ್ರಾರಂಭ. ಕವಿ. ಕೆ.ಎಸ್‌.ನವರ ಕಾವ್ಯಕುರಿತು ಬರೆದ ಮಹಾಪುಬ೦ಂಧದಿಂದ ಇವು ಅವರ ಕೆಲವು ಮುಖ್ಯ ಕೃತಿಗಳು.ಮಾರ್ಕೆಸ್‌ನನ್ನೂ 
ಪ್ರಾರಂಭವಾಗಿ, ಹಲವಾರು ವಿಮರ್ಶಾಕೃತಿಗಳ ಮೂಲಕ ಮುಂದುವರೆಯುತ್ತಲೇ ಇದೆ. ಅವರು ಅನುವಾದಿಸಿದ್ದಾರೆ. ಇವರ ವಿಮರ್ಶಾ ಪಶತಿಭೆ.ಮೌಲಿಕ 
ಬಾಲಸುಬ್ರಹ್ಮಣ್ಯ ಅವರ ಅತ್ಯಂತ ಸೂಕ್ಷ್ಮವಾದ ಒಳನೋಟಗಳಿಂದಲೂ, ಅಮೂಲ್ಯ ವಿಮರ್ಶಾ ಕೃತಿಗಳಿಗೆ ಸಂದ ಗೌರವಗಳೂ ಪುರಸ್ಕಾರಗಳು 
ಅಭಿಪ್ರಾಯಗಳಿಂದಲೂ ಕನ್ನಡದ ಅತ್ಯಂತ ಮಹತ್ವದ ವಿಮರ್ಶಕರಲ್ಲಿ ಒಬ್ಬರಾಗಿ ಅಪಾರ. ಅವರ ಮುಖ್ಯವಾದ ಪ್ರಶಸ್ತಿಗಳಲ್ಲಿ ವಿ.ಎಂ.ಇನಾಂದಾರ್‌ ಪ್ರಶಸ್ತಿ ಜಿ.ಎಸ್‌. ಎಸ್‌. 
ಪರಿಗಣಿತರಾಗಿದ್ದಾರೆ. ಪಾರಿಭಾಷಿಕ ಪದಗಳಿಂದ ಭಾರವಾಗದ ಅವರ ವಿಮರ್ಶೆಯ ಭಾಷೆ ಪಶಸ್ತಿ ಕಾರಂತ ಪ್ರಶಸ್ತಿಗಳಲ್ಲದೆ ಇನ್ನೂ ಹಲವಾರು ಪ್ರಶಸ್ತಿಗಳಿವೆ. ಇವುಗಳ ಜೊತೆಗೆ ಪ್ರೊ. 
ಸರಳವಾಗಿ ಸಂವಹನವಾಗುವ ಕಾರಣ ಓದುಗರಿಗೆ ಅತ್ಯಂತ ಆಪ್ಯಾಯಮಾನವಾಗುತ್ತದೆ. ಎಲ್‌.ಎಸ್‌. ಶೇಷಗಿರಿರಾವ್‌ ವಿಮರ್ಶಾ ಪ್ರಶಸ್ತಿಯ ಗರಿಯೂ ಸೇರಿದೆ. ಬಿ.ಎಂ.ಶ್ರೀ ಪ್ರತಿಷ್ಠಾನ 
ಲೇಖಕನೊಬ್ಬನನ್ನು ಅವನ ಒಟ್ಟು ಬರವಣಿಗೆಯನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಸಮಗ್ರವಾಗಿ ಕೊಡಮಾಡುವ ಈ ಪ್ರಶಸ್ತಿಗೆ ಭಾಜನರಾದ ಇವರಿಗೆ ಅಭಿನಂದನೆಗಳು. 


11011887850 February 2019 


Vol. 05 Issue 11 


ಬಿ.ಎಂ.ಶ್ರೀ ಪ್ರತಿಷ್ಠಾನದ ಕಾರ್ಯಕ್ರಮಗಳು 


೨೬-೧೨-೨೦೧೮ 
“ಅಕ್ಕರಗೊಟ್ಟ”-೪೫ 
ತಿಂಗಳ ಮುಕ್ತ ಸಂಸ್ಕೃತಿ ಚಿಂತನೆ 
ವಿಷಯ : ಅನುವಾದ-ನೈತಿಕ ಸಮಸ್ಯೆಗಳು 
ಚರ್ಚೆಗೆ ಚಾಲನೆ : ಶ್ರೀ ಬಿ.ಆರ್‌. ರವೀಂದನಾಥ್‌ 


ಭಾರತೀಯ 
ರಿಜರ್ವ್‌ ಬ್ಯಾಂಕಿನ 
ಮಾಜಿ ಅಧಿಕಾರಿ ಹಾಗೂ 
ಬಿ.ಎಂ.ಶ್ರೀ ಪ್ರತಿಷ್ಠಾನದ 
ಕಾರ್ಯದರ್ಶಿಯಾಗಿರುವ 
ಶ್ರೀ ಬಿ.ಆರ್‌.ರವೀಂದನಾಥ್‌ 
ಅವರು ಮೊದಲಿನಿಂದಲೂ 
ಅನುವಾದದ 
ಆಸಕ್ತಿ ಬೆಳೆಸಿಕೊಂಡು 
ಬಂದಿರುತ್ತಾರೆ ಎಂದು 
ಸಭೆಗೆ ಶ್ರೀ ರವೀಂದ್ರನಾಥ್‌ ಅವರ ಪರಿಚಯವನ್ನು ನೀಡಿ, ಡಾ.ಆರ್‌. 
ಲಕ್ಷ್ಮೀನಾರಾಯಣ, ಅಧ್ಯಕ್ಷರು, ಅನುವಾದ ಮಾಡುವಲ್ಲಿ ಕಂಡು ಬರುವ 
ನೈತಿಕ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು, ವೇದಿಕೆಯನ್ನು ಶ್ರೀ ಬಿ.ಆರ್‌. 
ರವೀಂದ್ರನಾಥ್‌ ಅವರಿಗೆ ವರ್ಗಾಯಿಸಿದರು. 
ಮಾನವನಷ್ಟೇ ಹಳೆಯದು ಅನುವಾದ ಪ್ರಕ್ರಿಯೆ. ಜಗತ್ತಿನ ಎಲ್ಲ 
ಭಾಷೆ ಸಂಸ್ಕೃತಿ-ಜನ-ಜನಾ೦ಗಳನ್ನು ಒ೦ದು ಗೂಡಿಸುವ ಮಾಧ್ಯಮವೇ 
ಅನುವಾದ ಸಾಹಿತ್ಯ. ಜಾಗತೀಕರಣದ ಅತ್ಯುತ್ತಮ ಕೊಡುಗೆಯಂದರೆ 
ಅನುವಾದವೇ. ಹೀಗಿದ್ದೂ ಸಹ ಅನುವಾದದಲ್ಲಿ ಭಾರತ ಬಹಳ ಹಿಂದಿದೆ. 
ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಲಿಸಿದರೆ, ಭಾರತದಲ್ಲಿ ಅನುವಾದ 
ವಿಷಯದಲ್ಲಿ ಸಾಧನೆಯು ಕಡಿಮೆ ಎಂದು ಹೇಳಿ ಶ್ರೀ 'ರವೀಂದನಾಥ್‌ 
ಚರ್ಚೆಗೆ ಚಾಲನೆ ನೀಡಿದರು, 
ಅನುವಾದಕ್ಕೆ ಬಹಳ ದೀರ್ಫ ಇತಿಹಾಸವಿದ್ದರೂ ಸೈದ್ಧಾಂತಿಕವಾಗಿ 
ಇದರ ಅಧ್ಯಯನ ಪ್ರಾರ೦ಭವಾಗಿರುವುದು ಇತ್ತೀಚಿನ ದಶಕಗಳಲ್ಲಿ ಮಾತ್ರ. 
ಪಾಶ್ಚಾತ್ಯ ದೇಶಗಳಲ್ಲಿ ಅನುವಾದ ಶಿಕ್ಷಣ ಉತ್ತಮ ಮಟ್ಟದಲ್ಲಿರುತ್ತದೆ. 
ಅನುವಾದವನ್ನು ಶೈಕ್ಷಣಿಕವಾಗಿ ಬೋಧಿಸುವಲ್ಲಿ ಭಾರತ ಬಹಳ 


ಹಿಂದುಳಿದಿರುತ್ತದೆ. ಅನುವಾದಕರು ಕೆಲವು ಬಾರಿ ನೈತಿಕ ಸಮಸ್ಯೆಗಳನ್ನು 


ಎದುರಿಸಬೇಕಾಗುತ್ತದೆ. ಪಾಶ್ನಾತ್ಯ ದೇಶಗಳಲ್ಲಿ ಅನುವಾದಕರು 
ಎದುರಿಸಬಹುದಾದ ನೈತಿಕ ಸಮಸ್ಯೆಗಳ ಬಗ್ಗೆಯೂ ಶಿಕ್ಷಣ ನೀಡಲು 
ಚಿಂತನೆಗಳು ನಡೆಯತ್ತಿವೆ. ಅನುವಾದ ಸಿದ್ದಾಂತಗಳನ್ನು ಪ್ರತಿಪಾದಿಸುತ್ತಿರುವ 
ವಿದ್ವಾಂಸರಾದ ಮೋನಾ ಬೇಕರ್‌, ರಾಬಿನ್ಸನ್‌, ವರ್ಮೀರ್‌ ಹಿಂ, ವೆನುತಿ, 
ಮುಂತಾದವರು ಹಲವು ಪ್ರಬಂಧಗಳನ್ನು ಮಂಡಿಸಿ 
ನಡೆಸುತ್ತಿದ್ದಾರೆ. 

ಈ ಹಂತದಲ್ಲಿ ಭಾರತದ ಅನುವಾದಕರು ಎದುರಿಸುತ್ತಿರಬಹುದಾದ 
ನೈತಿಕ ಸಮಸ್ಯೆಗಳನ್ನು ಗುರುತಿಸುವ ಪ್ರಯತ್ನ ಇದಾಗಿರುತ್ತದೆ ಎಂದು ಈ 


ಚರ್ಚೆಯ ಆಶಯ ತಿಳಿಸಿದರು. ನೈತಿಕ ಸಮಸ್ಯೆಗಳಲ್ಲಿ ಎರಡು ವರ್ಗಗಳನ್ನು 
ಸಾಮಾಜಿಕ ಪ್ರಜ್ಞೆಯನ್ನು 


ಗುರುತಿಸಬಹುದು.ಮೊದಲನೆಯದು ನಮ್ಮ 
ಕಾಡುವ ಸಮಸ್ಯೆ ಹಾಗೂ ಎರಡನೆಯದು ಕಾನೂನು ಉಲ್ಲಂಘನೆಯಲ್ಲಿ 
ಭಾಗಿಯಾಗುವ ಭೀತಿ. 

ಅನುವಾದಕ ಮೊದಲು ಒಬ್ಬ ಭಾರತೀಯ ಪ್ರಜೆಯಾಗಿದ್ದು ಅವನಲ್ಲಿ 
ಸಾಮಾಜಿಕ ಪ್ರಜ್ಞೆ ಇರುತ್ತದೆ. ಅವನ ಸಾಮಾಜಿಕ ಪ್ರಜ್ಞೆಗೆ ವಿರುದ್ಧವಾದ 


ಬಗೆ 
[a 


ಚರ್ಚೆಗಳನ್ನು 


ಬರಹಗಳ ಅನುವಾದ ಮಾಡಬೇಕಾದ ಸನ್ನಿವೇಶಗಳಲ್ಲಿ ನಿಲುವು 
ಏನಿರಬೇಕು? 

ಉದಾ: ಮೂಢ ನಂಬಿಕೆಗಳನ್ನು ಪ್ರಚುರ ಪಡಿಸುವ 
ಬರಹಗಳು, 


ಪ್ರಜಾ ಪ್ರಭುತ್ವ ವ್ಯವಸ್ಥೆಯ ಎರುದ್ಧ ಬರೆದ ಬರಹಗಳು, 
ಮಹಿಳೆಯರು ಹಾಗೂ ಮಕ್ಕಳ ಶೋಷಣೆ ಕುರಿತಾದ ಬರಹಗಳು, ಸುಳ್ಳು/ 
ತಪ್ಪು ಮಾಹಿತಿ/ಹೇಳಿಕೆ ನೀಡುವ ಬರಹಗಳು, ವ್ಯಕ್ತಿಗಳು, ಗುಂಪುಗಳು, 
ದೇಶಗಳ ನಡುವೆ ವೈಮನಸ್ಯ ತರಬಹುದಾದಂತಹ ಬರಹಗಳು, ನಮ್ಮ 
ದೇಶದ ಮಾಹಿತಿಗಳನ್ನು ಇತರ ದೇಶಗಳ ಸರ್ಕಾರಗಳಿಗೆ ರವಾನೆಯಾಗುವ 
ಬರಹಗಳು. 

ಭಾರತೀಯ ಕಾನೂನುಗಳಡಿಯಲ್ಲಿ ಕ್ರಮ 
ಸಾಧ್ಯತೆಗಳಿರುವಂತಹ ಬರಹಗಳ ಅನುವಾದ 
ಸನ್ನಿವೇಶಗಳಲ್ಲಿ ನಿಲುವು ಏನಿರಬೇಕು? 

ಉದಾ:ಮಾನನಷ್ಟ ಪ್ರಕರಣಕ್ಕೆ 
ಬರಹಗಳು, ಮೋಸದ ವ್ಯವಹಾರಗಳ 
ಪ್ರಚುರಪಡಿಸುವ ಬರಹಗಳು, ಬೇಹುಗಾರಿಕೆ ಅಥವಾ 
ಮೌಲ್ಯಯುತ ಮಾಹಿತಿಗಳನ್ನು ಹಂಚಿಕೊಳ್ಳುವುದು, ನ್ಯಾಯಾಲಯಗಳ 
ದಾಖಲೆಗಳನ್ನು ಅನುವಾದಿಸುವಲ್ಲಿ ತಪ್ಪು ಮಾಡುವುದು. 

ಹಲವು ದೇಶಗಳಲ್ಲಿ, ಅನುವಾದ ಮಾಡಿದ ವಿಷಯದ ಆಧಾರದ 
ಮೇಲೆ ಅನುವಾದಕರನ್ನು ಶಿಕ್ಷೆಗೆ ಗುರಿಪಡಿಸಿದ ಕೆಲವು ಉದಾಹರಣೆಗಳನ್ನು 
ನೀಡಿ ಅನುವಾದಕರು ಈ ವಿಚಾರಗಳಲ್ಲಿ ಎಷ್ಟರ ಮಟ್ಟಿಗೆ ಎಚ್ಚರ 
ವಹಿಸಬೇಕೆಂಬ ಪ್ರಶ್ನೆಗೆ ಉತ್ತರ ಹುಡುಕಬೇಕು ಎ೦ದು ಅಭಿಪ್ರಾಯ 
ಪಟ್ಟರು. 

ಚರ್ಚೆಯಲ್ಲಿ ಡಾ.ಆರ್‌. ಲಕ್ಷ್ಮೀನಾರಾಯಣ, ಡಾ.ವಿಜಯಾಸುಬ್ಬರಾಜ್‌, 
ಶ್ರೀ ಗುರುಪ್ರಸಾದ್‌, ಡಾ.ನೈಷಧರಃ ಡಾ. ಅಬ್ಬುಲ್‌ ಬಷೀರ್‌ ಭಾಗವಹಿದ್ದರು. 

ಡಾ. ವಿಜಯಾಸುಬ್ಬರಾಜ್‌ ಅವರ ವಂದನಾರ್ಪಣೆಯೊಂದಿಗೆ 
ಕಾರ್ಯಕ್ರಮ ಮುಕ್ತಾಯವಾಯಿತು. 


ಹೂಡುವ 
ಮಾಡಬೇಕಾದ 


ಸಿಲುಕಬಹುದಾದಂತಹ 
ಯೋಜನೆಗಳನ್ನು 


ದಿನಾಂಕ : ೨೯-೧೨-೨೦೧೮ 
ಕುವೆಂಪು ನಮನ 
ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅಜರಾಮರವಾಗಿ ನೆಲೆನಿಂತಿರುವ 
ರಾಷ್ಟ್ರಕವಿ. ಕುವೆಂಪು, ದಿನಾಂಕ ೨೯-೧೨-೧೯೦೪ರಲ್ಲಿ ಜನ್ಮ 
ತಾಳೆದ್ವು ಈಗ್ಗೆ ನೂರ ಹದಿನೈದು ವರ್ಷಗಳು ಸಂದಿವೆ. ಈ 
ನೆಲಕಂಡ ಅಪರೂಪದಲ್ಲಿ ಅಪರೂಪದ ಚಿಂತಕ, ಕವಿ, ಕಾದಂಬರಿಕಾರ, 
ನಾಟಕಕಾರ, ಹಾಗೂ ವಿಮರ್ಶಕ, ಅವರು ಮೇರು ಕೃತಿ-“ರಾಮಾಯಣ 
ದರ್ಶನಂ”, ಒಂದು ಮಹಾಕಾವ್ಯ, ಮಾತೃ ಭಾಷೆಯಲ್ಲೇ ಮಕ್ಕಳ ಕಲಿಕೆ 


ಇರಬೇಕೆಂದು ಪ್ರತಿಪಾದಿಸಿದ ಕುವೆಂಪು, ವಿಶ್ವಮಾನವರಾಗಿ ಬೆಳೆದರು. 


| February 2019 | 0೫೫. 


Vol. 05 Issue 11 


ಬಿಎಂಶ್ರೀ ಪ್ರತಿಷ್ಠಾನದ ಉದ್ಭಾಟನೆಗೆ ಕುವೆಂಪು ಅವರು ದಯಮಾಡಿಸಿ, 
ಶ್ರೀ ಎಂ.ವಿ.ಸೀ ಅವರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡದ್ದು, ಅವರ 
ಗುರುಗಳಾದ ಬಿಎಂಶ್ರೀ ಅವರ ಮೇಲಿನ ಗುರುಭಕ್ತಿಯಿಂದ ಹೀಗೆ ಕುವೆಂಪು 
ಅವರನ್ನು ಸ್ಮರಿಸಿಕೊಂಡು, ಪ್ರಾಸ್ತವಿಕ ನುಡಿಗಳನ್ನಾಡಿ ಅಧ್ಯಕ್ಷರಾದ ಡಾ. 
ಆರ್‌.ಲಕ್ಷ್ಮೀನಾರಾಯಣ ಅವರು, ಪ್ರತಿಷ್ಠಾನ ಹಮ್ಮಿಕೊಂಡಿದ್ದ ಕುವೆಂಪು 
ನಮನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 


ಪ್ರತಿಷ್ಠಾನವು ಕುವೆಂಪು ರಚಿಸಿದ ಕೆಲವು ಆಯ್ದ ಕವನಗಳನ್ನು 


ವಾಚಿಸುವುದರ ಮೂಲಕ ನುಡಿನಮನ ಸಲ್ಲಿಸಿತು.ಈ ವಿಶೇಷ 
ಕಾರ್ಯಕ್ರಮಕ್ಕೆ ಕಳೆ ಕಟ್ಟುದಲ್ಲಿ ವಿದ್ವಾನ್‌ ಶ್ರೀ ಅನಂತಮೂರ್ತಿ, ವಿದುಷಿ 
ಶ್ರೀಮತಿ ಗಿರಿಜಾಶಾಸ್ತಿ, “ಶ್ರೀಮತಿ ಸುಕನ್ಯಾ ವಿಜಯಕುಮಾರ್‌, ಡಾ. 
ವಿಜಯಾಸುಬ್ಬರಾಜ್‌ "ಮತ್ತು ಇತರರು ಕುವೆಂಪು ರಚಿಸಿದ ಗೀತೆಗಳನ್ನು 
ಹಾಡಿದರು. 

ಡಾ. ವಿಜಯಾಸುಬ್ಬರಾಜ್‌ ಅವರ ವಂದನಾರ್ಪಣೆಯೊಂದಿಗೆ 
ಕಾರ್ಯಕ್ರಮ ಮುಕ್ತಾಯವಾಯಿತು. 


೦೭-೦೧-೨೦೧೯ 


ಹಾಸ್ಯ ಬ್ರಹ್ಮ ಟ್ರಸ್ಟ್‌ ದತ್ತಿಯಡಿಯಲ್ಲಿ ಉಪನ್ಯಾಸ ಕಾರ್ಯಕ್ರಮ 
ಉಪನ್ಯಾಸಕರು : ಶ್ರೀ ವೈ.ವಿ. ಗುಂಡೂರಾವ್‌, 


ಶ್ರಿ ಖ್ಯಾತ 


ಆರೋಗ್ಯಕರವಾದ ಹಾಸ್ಯದ ಬೆಳವಣಿಗೆಗಾಗಿ ೧೯೯೫ರಲ್ಲಿ ಜನ್ಮ 


ತಳೆದ ಸಂಸ್ಥೆ.“ಹಾಸ್ಯ ಬ್ರಹ್ಮ ಟ್ರಸ್ಟ್‌” ಹಾಸ್ಕಾಂದೋಲನವನ್ನು ಉಂಟು 
ಮಾಡುಬೇಕೆನ್ನುವ ಮಹತ್ತರ ಆಸೆಯಿಂದ, ಹಲವಾರು ಆಯಾಮಗಳಲ್ಲಿ 
ಹಾಸ್ಯದ ಪ್ರಾಮುಖ್ಯವನ್ನು ಅದು 
ಪ್ರತಿಷ್ಠಾನದಲ್ಲಿ ದತ್ತಿ ಸ ಸ್ಥಾಪಿಸಲಾಗಿದೆ. ಹಾಸ್ಯದ ವಿವಿಧ ಆಯಾಮಗಳ ಬಗ್ಗೆ 
ಚಿಂತನೆಗಳನ್ನು ನಡೆಸುವುದು ದತ್ತಿಯ ಆಶಯವಾಗಿರುತ್ತದೆ. ಈ ಟ್ರಸ್‌ ನ 
ಹಿಂದಿರುವ ಹಾಸ್ಯಸಾಹಿತಿಗಳನ್ನು ಸಂಕ್ಷಿಪ್ತವಾಗಿ ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ 
ಪರಿಚಯನೀಡಿ, ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ।ಅರ್‌.ಲಕ್ಷಿ ನಾರಾಯಣ 
ಅವರು, ಹಾಸ್ಯಬ್ರಹ್ಮಟ್ರಸ್ಟ್‌' ನ ಸದಸ್ಯರಿಗೂ ಹಾಗೂ ನೆರದಿದ್ದ. ಎಲ್ಲಾ ಹಾಸ್ಯ 
ಪ್ರಿಯರಿಗೂ ಸ್ವಾಗತ ಕೋರಿದರು. 


ಶ್ರೀ ಬಿ.ಆರ್‌.ರವೀ೦ದ್ರನಾಥ್‌ ಅವರು ಉಪನ್ಯಾಸ ನೀಡಲು ಆಗಮಿಸಿದ್ದ 


ನಿವೃತ್ತ ಬ್ಯಾಂಕ್‌ ಅಧಿಕಾರಿ, ಹಾಸ್ಯಬ್ರಹ್ಮ ಟ್ರಸ್ಟ್‌ನ ಕಾರ್ಯಕಾರಿ ಸಮತಿಯ 
ಸದಸ್ಯರೂ ಚೂ ಖ್ಯಾತ ವಾಗಿಗಳಾದ ಶ್ರೀ ವೈ .ವಿ. ಗುಂಡೂರಾವ್‌ 
ಅವರನ್ನು ಸಭೆಗೆ ಪರಿಚಯಿಸಿ ಕಾರ್ಯಕ್ರಮವನ್ನು ನಡೆಸಲು ಕೋರಿದರು. 

ನಾ. ಕಸ್ತೂರಿ ಅವರು ಕೇರಳದವರು. ಮಾತೃಭಾಷೆ ಮಲಯಾಳಂ 
ಅವರ ಬಾಲ್ಯ ವಿದ್ಯಾಭ್ಯಾಸ, ಅಧ್ಯಾಪಕ ವೃತ್ತಿ ಮತ್ತು ಮೈಸೂರಿನಲ್ಲಿ 
Honganasu 


ಪ್ರಸರಿಸಿತು.ಕಳೆದ ವರ್ಷ ನಮ್ಮ 


February 2019 


ಉಪನ್ಯಾಸಕರಾಗಿ ಅವರ ಜೀವನ, ದಲಿತರಿಗಾಗಿ ಶಿಕ್ಷಣ, ವಯಸ್ಕರ ಶಿಕ್ಷಣ 
ಪ್ರಸಾರಕ್ಕೆ ಅವರ ಕೊಡುಗೆ, ಕಿರಿಯರಿಗಾಗಿ ಪಠ್ಯಗಳ ರಚನೆ, ಗ್ರಾಮೋದ್ಧಾರ 
ಅಂದೋನಲ(೧೯೩೦) ಕನ್ನಡದ ಹಾಸ್ಯ ಬ್ರಹ್ಮರೆಂದೇ ಖ್ಯಾತಿ ಪಡೆದಿದ್ದ 


ಶ್ರೀ ರಾಶಿ ಅವರ ಜೊತೆಗೂಡಿ, ಹಾಸ್ಯಮಾಸ ಪತ್ರಿಕೆ ಕೊರವಂಜಿಯನ್ನು 
ಶ್ರೀಮಂತಗೊಳಿಸಿದ್ದನ್ನು ಶ್ರೀ 


ಗುಂಡೂರಾವ್‌ ಅವರು ರಸವತ್ತಾಗಿ 
ನೆನಪಿಸಿಕೊಂಡರು. ಮಧ್ಯೆ ಮಧ್ಯೆ ಕಸ್ತೂರಿ ಶೈಲಿಯ ವಿಡಂಬನೆಗಳನ್ನು 
ಸಬಭಿಕರೊಂದಿಗೆ ಹಂಚಿಕೊಂಡು ಉಪನ್ಯಾಸವನ್ನು ಸ್ವಾರಸ್ಯಕರವನ್ನಾಗಿ 
ಮಾಡಿದರು.ನಾ.ಕಸ್ತೂರಿಯವರ “ಅನರ್ಥಕೋಶ” ದಲ್ಲಿ ನೂರಾರು 
ವಿಡಂಬನೆಯ ಮಾದರಿಗಳನ್ನು ನೋಡಬಹುದು.ಮೊನಚಾದ ವಿಡಂಬನೆಗೆ 
ನಾ.ಕಸ್ತೂರಿಯವರ ಎತ್ತಿದ ಕೈ, ಪ್ರಸಿದ್ಧ ಇತರ ಸಾಹಿತ್ಯಕಾರರೊಂದಿಗೆ ಅವರ 
ಸಂಭಾಷಣೆಯ ತುಣಕುಗಳನ್ನು ನೆನಪಿಸಿಕೊಂಡು, ತಮ್ಮ ಉಪನ್ಯಾಸವನ್ನು 
ಮುಗಿಸಿದರು. 

ಈ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಮುಂ.ಅ. ವೆಂಕಟೇಶ್‌ ಅವರು 
ನಾ ಕಸ್ತೂರಿ ಅವರ ಬಗ್ಗೆ ಪ್ರಕಟಗೊಂಡಿರುವ ಸುದ್ದಿ, ಲೇಖನಗಳಿರುವ 
ಪತ್ರಿಕೆಗಳ ಪ್ರದರ್ಶನ ಮಾಡಿದ್ದರು. 

ಡಾ॥ ವಿಜಯಾಸುಬ್ಬರಾಜ್‌ ವಂದನಾರ್ಪಣೆ ಸಲ್ಲಿಸಿ 

ತ್ತ ಸ್ಟ್‌ 
ಸದಭಿರುಚಿಯ ಹಾಸ್ಯ ಪ್ರಸಾರಕ್ಕಾಗಿ ಹಾಸ್ಯಬ್ರಹ್ಮ ಟ್ರಸ್ಟ್‌ ಅನ್ನು 
ಸಮಾನಮನಸ್ಕ ಸ್ನೇಹಿತರೊಂದಿಗೆ ೨೦೦೩ ರಲ್ಲಿ ಸ್ಥಾಪಿಸಲಾಯಿತು. 
ನಮ್ಮ ಆಶಯದಂತೆ ಸುಮಾರು ವರ್ಷಗಳ ಕಾಲ ಸದಭಿರುಚಿಯ ಹಾಸ್ಯ 
ಸಾಹಿತ್ಯವನ್ನು ರ ಬ ಮೂಲಕ ಹಾಸ್ಯ ಪುಸ್ತಕಗಳ ಪ್ರಕಟಣೆಯ 
೫.1 ಹಾಸ್ಯ ಸೆಮಿನಾರುಗಳನ್ನು ಆಯೋಜಿಸುವ ಮೂಲಕ 'ಹಾಸ್ಯ 
ಕಾರ್ಯಕ್ರಮಗಳನ್ನು ಸಂಘಟಿಸುವ ಮೂಲಕ.ಹಾಸ್ಯ ಬರಹಗಾರರಿಗೆ,ವ್ಯಂಗ್ಯ 
ಚಿತ್ರಕಾರರಿಗೆ ಆರ್ಥಿಕ ನೆರವು ನೀಡುವುದರ ಮೂಲಕ---ಈ ರೀತಿಯ 
ಹಲವಾರು ಸಮಾಜಮುಖೀ ಕಾರ್ಯಗಳ ಮೂಲಕ ಹಾಸ್ಯಬ್ರಹ್ಮ ಟಸ್ಟ್‌ 
ತನ್ನ ಗುರಿಯಲ್ಲಿ ಬಹುತೇಕ ಯಶಸ್ಸನ್ನು ಸಾಧಿಸಿದೆ ಹಾಗೂ ಸಾರಸ್ವತ 
ಶೋಕದಲ್ಲಿ ತನ್ನದೇ ಆದ ಹೆಸರನ್ನು ಛಾಪಿಸಿದೆ. ಕೊಂಚ ಮಟ್ಟಗೆ 
8೫1೪1೫1೫ ಸದೃಢವಾಗಿರುವ ಸಂಸ್ಥೆ ಎಂದು ಹೆಸರು ಮಾಡಿದೆ. 
೧೯-೧೨-೨೦೧೮ 
ಸಾಹಿತ್ಯ ಸಂಚಲನ -೬ 

ಬಿ.ಎಂ.ಶ್ರೀ ಪ್ರತಿಷ್ಠಾನದ ಸಹಯೋಗದಲ್ಲಿ ಕರ್ನಾಟಕ ಲೇಖಕಿಯರ 
ಸಂಘದ ಕಾರ್ಯಕ್ರಮ 

ಅತಿಥಿ: ಡಾ।ವಿಜಯಲಕ್ಷ್ಮಿ ಬಾಳೆಕುಂದ್ರಿ, 

ವಿಷಯ: ಆರೋಗ್ಯ ಮತ್ತು ಶರಣ ಸಾಹಿತ್ಯ 

“ಇಡೀ ಜಗತ್ತಿನಲ್ಲಿ ವಚನ ಸಾಹಿತ್ಯ ಅತೀ ವಿಶಿಷ್ಟವಾದ ಸಾಹಿತ್ಯ. 
ಇತಿಹಾಸದ ಪುಟಗಳನ್ನು ತಿರುವಿಹಾಕಿದರೆ ೩೬೫ ವಚನಕಾರರು 
ಕೋಟಿಗಟ್ಟಲೆ ವಚನ ರಚಿಸಿರುವ ದಾಖಲೆ ಮತ್ತೆಲ್ಲೂ ಕಂಡುಬರದು. ಜ್ಞಾನ. 

ಜ್ಞಾನ, ತತ್ವಗಳ ವಿಶಿಷ್ಟ ಸಂಗಮ ಈ ವಚನಗಳಲ್ಲಿದೆ. ತಮ್ಮ ಬದುಕಿನ 


ದರು. 


ಅನುಭವಗಳನ್ನು ಅನುಭಾವವಾಗಿ ಕಟ್ಟಿಕೊಟ್ಟಿದ್ದಾರೆ. ಲೌಕಿಕವಾದ ಅನುಭವ. 


Vol. 05 Issue 11 


ಅಲೌಕಿಕವಾದ ಅನುಭಾವ ಎರಡೂ ವಚನಗಳಲ್ಲಿವೆ. ಕಾಯಕ ದಾಸೋಹದ 
ಪರಿಕಲ್ಪನೆಯನ್ನು ಶರಣರು ಕಟ್ಟಿಕೊಟ್ಟರು.ಆರ್ಥಿಕ, ಸಾಮಾಜಿಕವಾಗಿ 


ಫಲಕಾರಿಯಾಗಿ ಜೀವನ ನಡೆಸುವವರು. ಆರೋಗ್ಯವಂತರೆಂದು ವಿಶ್ವಸಂಸ್ಥೆ 


ಆರೋಗ್ಯದ ವ್ಯಾಖ್ಯಾನ ಮಾಡಿದ್ದಾರೆ. ಶರಣರು ಹೇಳುವ "ಕಾಯಕವೇ 
ಕೈಲಾಸ' ಎನ್ನುವ ಮಾತು ಅರ್ಥಗರ್ಭಿತವಾಗಿದೆ.ಸಂಸಾರದಲ್ಲಿ 
ಒತ್ತಡಕ್ಕೊಳಗಾದಾಗ ಮೆದುಳಿನಿಂದ ರಾಸಾಯನಿಕಗಳ ಉತ್ಪಾದನೆಯಾಗಿ 


ಹೃದಯ, ನಾಡಿ ಮಿಡಿತಗಳು ಜಾಸ್ತಿಯಾಗಿ ವ್ಯಕ್ತಿಯು ತನ್ನ ಆರೋಗ್ಯವನ್ನು 


ನಾಶಮಾಡಿಕೊಳ್ಳುವ ಸಾಧ್ಯತೆ ಇದೆ. ನಕಾರಾತ್ಮಕ ಚಿ೦ತನೆಗಳಿ೦ದ ಮುಕ್ತವಾಗಿ 
ಸಂತೃಪ್ತಿ, ಸಮಾಧಾನಗಳಿಂದ ಬದುಕುವುದೇ ಜೀವನ. ತಿನ್ನುವುದಕ್ಕೋಸ್ಕರ 
ಬದುಕದೆ, ಬದುಕಲು ಮಾತ್ರ ತಿನ್ನಬೇಕೆಂಬ ಸತ್ಯವನ್ನು ಬಸವಣ್ಣ, 
ಅಂಬಿಗರ ಚೌಡಯ್ಯ, ಅಕ್ಕಮಹಾದೇವಿ, ವೈ ದ್ಯಸ೦ಗಣ್ಣ ಮುಂತಾದ ಶರಣರ 
ವಚನಗಳು ಸ್ಪಷ್ಟವಾಗಿ ತಿಳಿಯಪಡಿಸುತ್ತಪೆ!"ಎಂದರು.ಡಾ. ವಿಜಯಲಕ್ಷ್ಮಿ 
ಬಾಳೇಕುಂದ್ರಿಯವರು ಬಿ.ಎಂ.ಶ್ರೀ ಪ್ರತಿಷ್ಠಾನದ ಸಹಯೋಗದೊಂದಿಗೆ 
ನಡೆಸಿದ ಸಾಹಿತ್ಯ ಸಂಚಲನದ ಅತಿಥಿ ಉಪನ್ಯಾಸಕರಾಗಿ “ಆರೋಗ್ಯ ಮತ್ತು 
ಶರಣ ಸಾಹಿತ್ಯ'ದ ವಿಚಾರವಾಗಿ ಮಾತನಾಡಿದರು. 

ಆಸೆ, ಒತ್ತಡಗಳು ಸಾವಿನ ಕಡೆಗೆ ತಳ್ಳುವ ಸುಲಭ ದಾರಿಗಳು 
ಎನ್ನುವ ಶರಣರ ವಚನಗಳು ಭಾವವಿಕಾರ, ವಾಯುವಿಕಾರದಿಂದ 
ದೂರವಾಗಿ ಸಂಯಮದಿಂದ ಸಾತ್ವಿಕ ಜೀವನ ನಡೆಸಿ ಅನಾರೋಗ್ಯದಿಂದ 
ದೂರಾಗಬಹುದು!ಎಂಬ ಸಂದೇಶವನ್ನು ನೀಡಿವೆ ಎಂದರು. 

ಉಪಸ್ಥಿತರಿದ್ದ ಬಿ.ಎಂ.ಶ್ರೀ. ಪ್ರತಿಷ್ಠಾನದ ಅಧ್ಯಕ್ಷರಾದ 
ಡಾ.ಲಕ್ಷ್ಮೀ ನಾರಾಯಣ ಮಾತನಾಡಿ “ಶರಣ ಸಾಹಿತ್ಯಜಗತ್ತನ್ನುಧನಾತ್ಮಕವಾಗಿ 
ಕಾಣಲು ಬೇಕಾದ ಎಲ್ಲಾ ಮಾಹಿತಿಗಳಿಂದ ಕೂಡಿದೆ.ಸಾಮಾನ್ಯರಲ್ಲಿ 
ಬದುಕನ್ನು ಸಕಾರಾತ್ಮಕವಾಗಿ ಚಿಂತಿಸಲು ನೆರವಾಗಿದೆ.ಮೌಲಿಕವಾದ 
ಸಾಹಿತ್ಯ ಮನುಷ್ಯನ ಸರ್ವತೋಮುಖ ಬೆಳವಣಿಗೆಗೆ ಹೇಗೆ ಸಾಧ್ಯವಾಗುತ್ತದೆ 


ಎಂದು ವಚನಕಾರರು ತಿಳಿಸಿಕೊಟ್ಟಿದ್ದಾರೆ.ಸಮಾಜದ ಆರೋಗ್ಯಕ್ಕೆ ಈ ಬೆನ್ನ 


ಹಿಂದಿನ ಬೆಳಕು ಅಗತ್ಯ ಬೇಕು” ಎಂದರು. 

ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷೆ ಶ್ರೀಮತಿ ವನಮಾಲ 
ಸಂಪನ್ನಕುಮಾರರವರು ಮಾತನಾಡಿ ಆರೋಗ್ಯವಂತರ ಲಕ್ಷಣವೆಂದರೆ 
ಸದಭಿರುಚಿಯ ಅಭ್ಯಾಸಗಳು, ಅದು ಜೀವನ ಪ್ರೀತಿಯೂ 
ಕೂಡ. ಹೃದಯವಂತರು ಹೇಗಿರಬೇಕೆಂದು ಡಾ. ವಿಜಯಲಕ್ಷ್ಮೀ 
ಬಾಳೆಕುಂದ್ರಿಯವರು ನಿರೂಪಿಸಿದ್ದಾರೆ. ಅವರು ಸ್ನೇಹಮಯಿ, ಸಾಹಿತಿ, 
ಸಹೃದಯ ವೈದ್ಯೆ ಹಾಗೂ ಉತ್ತಮ ವಾಗ್ಮಿಸಂಘದ ಮುಂದಿನ 
ಕಾರ್ಯಕ್ರಮಗಳಲ್ಲಿ ಅವರ ಉಪನ್ಯಾಸಗಳನ್ನು ಹೆಚ್ಚಿನ ಜನರಿಗೆ ತಲುಪಿಸಲು 
ಪ್ರಯತ್ನಿಸಲಾಗುವುದು ಎಂದರು. 

ಅತಿಥಿಗಳ ಪರಿಚಯವನ್ನು ಸಂಘದ ಸಹ ಕಾರ್ಯದರ್ಶಿ ಜಿ.ವಿ. 
ನಿರ್ಮಲ ಮಾಡಿಕೊಟ್ಟರು. ಕಾರ್ಯದರ್ಶಿ ಶ್ರೀಮತಿ ನಾಗರತ್ನ ಚ೦ದ್ರಶೇಖರ್‌ 
ಸ್ವಾಗತಿಸಿ, ವಂದನಾರ್ಪಣೆ ಮಾಡಿದರು.ಸಭೆಯ ಪ್ರಾರಂಭದಲ್ಲಿ ಇತ್ತೀಚೆಗೆ 
ನಿಧನರಾದ ಹಿರಿಯ ಲೇಖಕಿಯರಾದ ಶ್ರೀಮತಿ ಹೈಮಾವತಮ್ಮ ಹಾಗೂ 
ಡಾ| ಲೀಲಾವತಿ ದೇವದಾಸ್‌ ಅವರಿಗೆ ಶ್ರದ್ಧಾಂಜಲಿ" ಸಲ್ಲಿಸ ಲಾಯಿತು. 

೦೫-೦೧- ೨೦೦೯ 
“ಅಕ್ಕರಗೊಟ್ಟಿ”-೪೬ 
ಸಃ ಮುಕ್ತ ಸಂಸ್ಕೃತಿ ಚಿಂತನೆ 
ಷಯ : ಡಾ. ಚಿರಿದ್ರಶೇಖರ ಕಂಬಾರ ಅವರ ಕಾಡು ಕುದುರೆ” 

ಕವನ ls ಡಾ. ಹೆಚ್‌... ಶಶಿಕಲಾ 

ಡಾ. ಚಂದ್ರಶೇಖರ ಕಂಬಾರರ "ಕಾಡುಕುದುರೆ ಓಡಿ ಬಂದಿರುತ್ತ 
ಕವಿತೆಯ ವಾಚನದ ಮೂಲಕ "ಮುಕ್ತಸಂವಾದಕ್ಕೆ' ಚಾಲನೆಯನ್ನಿತ್ತರು.ಈ 
ಕವಿತೆಯಲ್ಲಿ ರಭಸವಾಗಿ ಓಡಿ ಬರುತ್ತಿರುವ ಕುದುರೆಯೆಂದರೆ ವರ್ಣನೆ 
ಮಾತ್ರ ಕೊಡಲಾಗಿದೆಯೇ ಅಥವಾ ಆ ಕಾಡು ಕುದುರೆಯ ಮೂಲಕ 
ಹೊಸದೇನನ್ನಾದರೂ ಹೇಳಲು ಹೊರಟಿದ್ದಾರೆಯೇ 


ಎಂಬುದನ್ನು 


ಗಮನಿಸಬೇಕು 
ಹೇಳಿದರು. 

ಕಂಬಾರರ 
ಇಡೀ ಸಾಹಿತ್ಯವನ್ನು 
ನೋಡುತ್ತಿರುವ 
ನೋಟವನ್ನು 
ಬದಲಾಯಿಸಿ 
ಕೊಳ್ಳಬೇಕು. 
ಅವರ ಸಾಹಿತ್ಯವನ್ನು 
ಹೊಸರೀತಿಯಲ್ಲಿ 
ನೋಡುವ ಅವಶ್ಯಕತೆ 
ಇದೆ.ಇದರಿಂದ ಹೊಸ 
ಹೊಸ ಅರ್ಥಗಳು 
ಹೊಳೆಯುತ್ತವೆ 
ಎಂದು ಹೇಳಿದರು. 
ಮುಂದುವರೆದು, 
ನಾವು ಈಗ 
ಸಾಹಿತ್ಯ ಕೃತಿಗಳನ್ನು ವಿಮರ್ಶಇಸಲು ಬಳಸುತ್ತಿರುವ ಸಾಧನಗಳು 
ಬದಲಾಗಬೇಕು.ಪ್ರಸ್ತುತ ನಾವು ಬಳಸುತ್ತಿರುವ 

ವಿಮರ್ಶಾ ಸಾಧನೆಗಳು ಎರಡು ೧) ಸಂಸ್ಕೃತಿ ಸಾಹಿತ್ಯವನ್ನು 
ವಿಮರ್ಶಿಸುವ ವಿಧಾನ ೨) ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶೆಯ ರೀತಿ. 
ಇವೆರಡೂ ನಮಗೆ ಪರಿಚಿತವಾದ ಸಾಧನಗಳು. ಇವುಗಳ ಮೂಲಕ ಕವಿತೆ 
ಅಥವಾ ಕಾವ್ಯವನ್ನು ವಿಮರ್ಶಿಸಿದರೆ ನಮಗೆ(ಗೊತ್ತಿರುವ) ಪರಿಚಿತವಾದ 
ಅರ್ಥವನ್ನು ಕಾಣುತ್ತೇವೆ. ಉದಾ:- ತೊಟ್ಟೀಲ ಹೊತ್ಕೊಂಡು (ಇದರಲಿ) 

ಪದ್ಯದಲ್ಲಿ ತೌರ್ದಣ್ಣ ಉಟ್ಕೊಂಡು ಎಂಬುದಕ್ಕೆ ಬಾಣಂತಿಯೊಬ್ಬಳು 

ಮಗುವಿನೊಂದಿಗೆ ಗಂಡನ ಮನೆಗೆ ಹೊರಟಾಗ ತವರಿನವರು ಕೊಡುವ 
"ಸೀರೆ' ಎಂದೇ ಅರ್ಥಮಾಡುತ್ತೇವೆ. ಇದು ನಮಗೆ ಪರಿಚಿತವಾದ 
ವಿಮರ್ಶಾಸಾಧನಗಳ ಮೂಲಕ ಪರಿಚಿತವಾದ ಅರ್ಥ. ಈ ರೀತಿಯ 
ವಿಮರ್ಶೆಯನ್ನು ಬಿಟ್ಟು ಹೊಸ ರೀತಿಯಲ್ಲಿ ಸಾಹಿತ್ಯದ ವಿಮರ್ಶೆಮಾಡ 
ಹೊರಟರೆ ಹೊಸ ಹೊಸ ಅರ್ಥಗಳು ಹೊಳೆಯುತ್ತವೆ ಎಂಬ 
ಅಭಿಪ್ರಾಯವನ್ನು ವ್ಯಕ್ತ ಪಡಿಸಿದರು.ಒಟ್ಟಾರೆ "ಕಂಬಾರರ ಸಾಹಿತ್ಯವನ್ನು 
ನೋಡುವ ದೃಷ್ಟಿಬದಲಾಗಬೇಕು” ಎಂಬುದು ಅವರ ಅಭಿಪ್ರಾಯವಾಗಿತ್ತು. 

ಚರ್ಚೆಯಲ್ಲಿ ಡಾ.ಆರ್‌.ಲಕ್ಷ್ಮೀನಾರಾಯಣ, ಡಾ.ವಿಜಯಾಸುಬ್ಬರಾಜ್‌, 


ಎಂದು 


ಶ್ರೀ ಗುರುಪ್ರಸಾದ್‌, ಪ್ರೊ ಅಬ್ದುಲ್‌ ಬಷೀರ್‌ ಅವರು ಭಾಗವಹಿದ್ದರು. 


ಶ್ರೀ ಎಂ. ಖಾಸೀಂ ಮಲ್ಲಿಗೆ ಮಡುವು 

ಖ್ಯಾತ ಗಮಕವ್ಯಾಖ್ಯಾನಕಾರರಾದ ಶ್ರೀ ಎಂ.ಖಾಸೀಮ್‌ ಮಲ್ಲಿಗೆ ಮಡುವು 
ಅವರು ಮೂಲತಃ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲ್ಲೂಕಿನ 
ಮಲ್ಲಿಗೆ ಮಡುವು ಎಂಬ ಗ್ರಾಮದವರಾಗಿದ್ದು (ಜನನ-9-11-1984) 
ಸದ್ಯ' ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್‌ 
ಪದವಿಯ ಜೊತೆಗೆ ಗಮಕ ಪೌಢ ಮತ್ತು ಜಾಣ ಪರೀಕ್ಷೆಗಳಲ್ಲಿ ಅತ್ಯುನ್ನತ 
ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದಾರೆ. ಬೆ೦ಗಳೂರು ಆಕಾಶವಾಣಿ ಮತ್ತು 
ಬೆಂಗಳೂರು ದೂರದರ್ಶನ ಕೇಂದ್ರದ "ಬಿ' ಗ್ರೇಡ್‌ ಕಲಾವಿದರಾಗಿದ್ದು 
ಭಾರತೀಯ ವಿದ್ಯಾಭವನ, ಚಿನ್ಮಯ ವಿದ್ಯಾಲಯಗಳಲ್ಲಿ ಅತಿಥಿ ಸಂಗೀತ 
ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ದೂರದರ್ಶನದಲ್ಲಿ ಅನೇಕ ಕಾರ್ಯಕ್ರಮ 
ನೀಡಿದ್ದಾರೆ. ಗಾನಕೋಗಿಲೆ , ಗಾಯನ ಮಂದಾರ, ಸದ್ದಾವನಾ 
ಪಶಸ್ತಿಯೇ ಮೊದಲಾದ ಹಲವಾರು ಪ್ರಶಸ್ತಿ ಪಡೆದಿದ್ದಾರೆ. ದಾಸವಾಣಿ 
ಭಕ್ತಿ ಸಂಗೀತ, ಕುಮಾರವ್ಯಾಸ ಭಾರತ, ಜೈಮಿನಿ ಭಾರತ, ಹರಿಭಕ್ತಿ ಸಾರ 
ಮೊದಲಾದ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. 


(8090 February 2019 11011887850 


Vol. 05 Issue 11 


೨೧-೦೧-೨೦೧೯ 


ಶ್ರೀಮತಿ ಬಿ.ಜಿ. ಕುಸುಮಾ ಸಾಮಾಜಿಕ ಸೇವಾ ಟ್ರಸ್ಟ್‌ ದತ್ತಿಯಡಿಯಲ್ಲಿ 
ಶ್ರೀ ಬಿ.ಎಸ್‌.ಗೋಪಾಲರಾವ್‌ ಮತ್ತು ಶ್ರೀಮತಿ ವೇದವತಿ ಬಾಯಿ ಸ್ಮಾರಕ 
ಕಾರ್ಯಕ್ರಮ 

ಗಮಕ ವಾಚನ : ಶ್ರೀ ಖಾಸಿಂ ಮಲ್ಲಿಗೆ ಮಡುವು 

ವ್ಯಾಖ್ಯಾನ: ಶ್ರೀಮತಿ ರತ್ನಾಮೂರ್ತಿ 

ಪ್ರಸಂಗ : ಕುಮಾರವ್ಯಾಸ ಭಾರತದಿಂದ ಆಯ್ದ ಭಾಗ 

ಗಮಕ ವಾಚನ ಮತ್ತು ವ್ಯಾಖ್ಯಾನಕ್ಕೆ ಆರಿಸಿಕೊಂಡ ಭಾಗ ಮಹಾಕವಿ 
ಕುಮಾರವ್ಯಾಸನ ಭಾರತದ "ಉತ್ತರ ಗೋಗ್ರಹಣ' ಪ್ರಸಂಗ. ಹಿಂದಿನ 
ಅರಣ್ಯವಾಸದ ಘೋರ ಮತ್ತು ಮುಂದಿನ ಭಾರತ ಯುದ್ಧದ ಘೋರಗಳ 
ನಡುವಿನ ವಿರಾಟ ಪರ್ವದ ಈ ಪ್ರಸಂಗದಲ್ಲಿ ಕವಿ ಆ ಘೋರಗಳನ್ನು 
ಮರೆಸಲೋ ಎಂಬಂತೆ ಉತ್ತರನ ಪಾತ್ರ ಸೃಷ್ಟಿಯ ಮೂಲಕ ಹಾಸ್ಕರಸವನ್ನು 
ಅದ್ಭುತವಾಗಿ ಹರಿಸಿದ್ದಾನೆ. "ಉತ್ತರನ ಪೌರುಷ ಒಲೆಯ ಮುಂದೆ, ನನ್ನ 
ಪೌರುಷ ಎಲೆಯ ಮುಂದೆ” ಎಂಬ ಗಾದೆ ಹುಟ್ಟಿದ್ದೇ ಕುಮಾರವ್ಯಾಸನ ಈ 
ಉತ್ತರಗೋಗ್ರಹಣದ ಸಂದರ್ಭದಿಂದ. ಅವನ ಉತ್ತರ ಅಪೂರ್ವ.ಖಾಸಿ೦ 


ಒಂದನೇ ಪುಟದಿಂದ 
ಶ್ರೀಸಾಹಿತ್ಯ ಪ್ರಶಸ್ತಿಯ ಗರಿಮೆ 

ಪ್ರಶಸ್ತಿ ಪ್ರದಾನಮಾಡಿ ಮಾತನಾಡಿದ ಮಾನ್ಯ ಜಿ. ಆರ್‌.ಅವರು, 
ಡಾ. ಕೆ.ವಿ. ನಾರಾಯಣ ಅವರು ನ್ಯಾಷನಲ್‌ ಕಾಲೇಜಿನಲ್ಲಿ ಹಿಂದೆ ತಮ್ಮ 
ಸಹೋದ್ಯೋಗಿಯಾಗಿದ್ದನ್ನು ನೆನೆದು ಅವರ ಸಾಧನೆಗಳ ಬಗ್ಗೆ ಹೇಳುತ್ತ 
ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅವರು ಆಯೋಜಿಸಿದ 
ಯೋಜನೆಗಳನ್ನು ಮುಕ್ತಕಂಠದಿಂದ ಪ್ರಶಂಸಿಸಿದರು. "ಎಲ್ಲ ರಾಜ್ಯಗಳಲ್ಲೂ 
೧ರಿಂದ ಎಂಟನೇ ತರಗತಿಯವರೆಗೆ ಹಿಂದಿಯನ್ನು ಕಡ್ಡಾಯಗೊಳಿಸುವ 
ಕೇಂದ್ರ ಸರ್ಕಾರದ ಆಲೋಚನೆಯನ್ನು ಬಲವಾಗಿ ಖಂಡಿಸಿ ಇದು ನಮ್ಮ 
ರಾಷ್ಟದ ವಿವಿಧ ಭಾಷೆಗಳಿಗೆ ಬಗೆಯುವ ದ್ರೋಹವಾಗುತ್ತದೆ. ಈ ಹೇರಿಕೆಯಿಂದ 
ಸ್ವಾಯತ್ತತೆಗೆ ಕುತ್ತು ಬರುವ ಅಪಾಯವಿದೆ ಎಂದು ಎಚ್ಚರಿಸಿದರು. 

ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಡಾ. ಕೆ.ವಿ. ನಾರಾಯಣ ಅವರು 
“ಈ ಪ್ರಶಸ್ತಿ ನನ್ನ ಹೊಣೆಗಾರಿಕೆ ಹೆಚ್ಚಿಸಿದೆ ಎಂದು ಹೇಳಲು ಹೋಗುವುದಿಲ್ಲ. 
ಆದರೆ ಇಂಥ ಪ್ರಶಸ್ತಿಗಳು ನಮ್ಮನ್ನು ವಿನಮರನ್ನಾಗಿ ಮಾಡುತ್ತವೆ. ಮಾಧ್ಯಮಿಕ 
ಶಾಲೆಯಲ್ಲಿದ್ದ ದಿನಗಳಲ್ಲೇ ಬಿ.ಎಂ.ಶ್ರೀ ಅವರ "ಕಾರಿಹೆಗ್ಗಡೆಯ ಮಗಳು” 
ಕವನದಿಂದ ಪ್ರಭಾವಿತನಾಗಿದ್ದೆ. ಕನ್ನಡಕ್ಕೆ ಅವರ ಕೊಡುಗೆ ಅಪಾರ. ಅವರಿಗೆ 
ತಮಿಳು ಚೆನ್ನಾಗಿ ತಿಳಿದಿತ್ತು. ತಿರುಕ್ಕುರುಳ್‌ ಅನ್ನು ತಮಿಳಿಗೆ ಹೊಂದುವ 


ಶ್ರೀ ಜಾಣಗೆರೆ ವೆಂಕಟರಾಮಯ್ಯ 


ನಮ್ಮ ನಾಡಿನ ಪ್ರಸಿದ್ಧ, ಹಿರಿಯ ಪತ್ರಕರ್ತರಾದ ಜಾಣಗೆರೆ ವೆಂಕಟರಾಮಯ್ಯ, ಕುಣಿಗಲ್‌ ತಾಲ್ಲೂಕು, ಜಾಣಗೆರೆ ಎಂಬ 
ಗ್ರಾಮದಲ್ಲಿ ಕೃಷಿಕ ಕುಟುಂಬದ ವೆಂಕಟಪ್ಪ-ಕಲ್ಯಾಣಮ್ಮ ದಂಪತಿಗಳಿಗೆ ೧೯೪೯ರಲ್ಲಿ ಜನಿಸಿದರು.ಬಿ.ಕಾಂ.ಪದವೀಧರರಾದ ಇವರು 
ಮನೆತನದ ಕೃಷಿ ಪರಂಪರೆಯ ಆಸಕ್ತಿಯನ್ನು ಜೀವಂತವಾಗಿರಿಸಿಕೊಂಡೂ, ಸ್ವಯಂ ಪ್ರತಿಭೆಯ ಮೂಲಕ ಖ್ಯಾತ ಸೃಜನಶೀಲ 
ಬರಹಗಾರರಾಗಿ ರೂಪಾಂತರಗೊಂಡು ಪ್ರಪಾತ. ನನ್ನ ನೆಲ ನನ್ನ ಜನ, ಕಥೆಮುಗಿಸಿದ ನಾಯಕ ರಹೀಮನ ಪ್ರಣಯ ಪ್ರಸಂಗ 
ಇತ್ಯಾದಿ ಕಥಾಸಂಕಲನಗಳನ್ನೂ, ದಡ, ಸುನಾಮಿ, ಮಹಾನದಿ, ಅವತಾರಪುರುಷ, ಮೊದಲಾದ ಕಾದಂಬರಿಗಳನ್ನೂ, ಇತಿಹಾಸ 
ಸಂಬಂಧ ಕೃತಿಗಳನ್ನೂ ಪ್ರವಾಸ ಕಥನ ಜೀವನ ಸಂಕಥನ, ವಿಚಾರಸಾಹಿತ್ಯ ಸಂಬಂಧವಾದ, ಎದೆಯಾಳ, ಪತ್ರಿಕೋದ್ಯಮ 
ಚಳುವಳಿ ಸೀಳುನೋಟ, ಕನ್ನಡ ಚಳುವಳಿ ಇತಿಹಾಸ ಇತ್ಯಾದಿ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿ, ಖ್ಯಾತ 
ಬರಹಗಾರೆಂದು ಗುರುತಿಸಿಕೊಂಡಿರುವುದೇ ಅಲ್ಲದೇ, ನಾಡಿನ ಖ್ಯಾತ ಪತ್ರಿಕೆಗಳಾದ, ರೂಪಲೇಖಾ, ರೂಪಶಿಲ್ಲಿ ಮೂಕಿ ಟಾಕಿ, 
ಲಂಕೇಶ ಪತ್ರಿಕೆ, ಈ ಸಂಜೆ ಇತ್ಯಾದಿ ಪತ್ರಿಕೆಗಳ ಸಂಪಾದಕರಾಗಿ, ಸಹಾಯಕ ಸಂಪಾದಕರಾಗಿ ಅಮೂಲ್ಯವಾದ ಸೇವೆಯನ್ನು 
ಸಲ್ಲಿಸಿ ಸಮರ್ಥ, ಜನಪ್ರಿಯ ಪತ್ರಕರ್ತರಾಗಿ ನಾಡಿನಾದ್ಯಂತ ಮೆಚ್ಚುಗೆಗೆ ಒಳಗಾಗಿದ್ದಾರೆ. ಪತ್ರಿಕಾರಂಗಕ್ಕೆ ಸಲ್ಲಿಸಿದ, ಸುದೀರ್ಫ 


ಅವರದು ಕುಮಾರವ್ಯಾಸನ ಕಾವ್ಯ 
ಹೇಳಿಮಾಡಿಸಿದ ಕಂಠ. 
ನಿಲುಗಡೆ ಕೊಡಬೇಕೋ 
ಸಹಜವಾಗಿ ನಿಲುಗಡೆ ಕೊಡುತ್ತ A 
ಒತ್ತು ಕೊಡಬೇಕಾದ ಕಡೆ ಕೊಡುತ್ತ 


ಬಹಳ ಸೊಗಸಾಗಿ ಕಾವ್ಯವನ್ನು |, 
ವಾಚಿಸಿದರು. ಸಾಹಿತ್ಯವೆಂಬುದು | 
ಜಾತಿ, ಧರ್ಮ ದೇಶಗಳನ್ನು 


ಮೀರಿದ್ದು ಎಂಬುದನ್ನು ಮತ್ತೊಮ್ಮೆ ಖಾಸಿಂ ಅವರು ಸಾಬೀತು ಮಾಡಿದರು. 
ಅವರಿಗೆ ತಕ್ಕಂತೆ ಶ್ರೀಮತಿ ರತ್ನಾ ಮೂರ್ತಿವರು ಸೊಗಸಾಗಿ ವ್ಯಾಖ್ಯಾನಿಸಿದರು. 
ಕಾರ್ಯಕ್ರಮದ ಆರಂಭದಲ್ಲಿ ರವೀಂದನಾಥ ದತ್ತಿ ಸ್ಥಾಪಕರ ಹಾಗೂ 
ಗಮಕಿಗಳನ್ನು ಸಭೆಗೆ ಪರಿಚಯಿಸಿ ಎಲ್ಲರನ್ನೂ ಸ್ವಾಗತಿಸಿದರು. ಕಾರ್ಯಕ್ರಮದ 
ನಂತರ ಡಾ. ಆರ್‌. ಲಕ್ಷ್ಮೀನಾರಾಯಣ ಅವರು ಗಮಕ ಹಾಗೂ ವ್ಯಾಖ್ಯಾನದ 
ಬಗ್ಗೆ ಮೆಚ್ಚುಗೆಗಳನ್ನು ಸೂಚಿಸಿ ಎಲ್ಲರಿಗೂ ವಂದಿಸಿದರು. 


ರೀತಿಯಲ್ಲಿ ಅನುವಾದಿಸಲು ಪ್ರಯತ್ನಿಸಿದಂತೆ ಕಾಣುತ್ತದೆ. ಶ್ರೀಯವರು 
ಅಪಾರವಾದ ಪ್ರಯೋಗಶೀಲ ಬುದ್ಧಿಯಿದ್ದವರು ಎಂದು ಹೇಳಿದರು. 

ಡಾ. ವಿಜಯಾ ಸುಬ್ಬರಾಜ್‌ ಅಭಿನಂದನ ಪತ್ರವನ್ನು 
ವಾಚಿಸಿದರು. ಶ್ರೀ ರವೀಂದ್ರನಾಥ್‌ ಅವರು ಎಲ್ಲರಿಗೂ ವಂದಿಸಿದರು. 
ಗೌರವಾಧ್ಯಕ್ಷರಾದ ನಾಡೋಜ ಪ್ರೊ.ಎಂ.ಎಚ್‌.ಕೃಷ್ಣಯ್ಯನವರು ವೇದಿಕೆಯ 
ಮೇಲೆ ಉಪಸ್ಥಿತರಿದ್ದರು. ಡಾ. ಅನಿಲ್‌ ಕುಮಾರ್‌ ಕಾರ್ಯಕ್ರಮವನ್ನು 
ನಿರೂಪಿಸಿದರು. 


ಸೇವೆಯನ್ನು ಗುರುತಿಸಿ. ಎಚ್‌.ಕೆ. ವೀರಣ್ಣಗೌಡ ಪತ್ರಿಕೋದ್ಯಮ ಪ್ರಶಸ್ತಿ, ಬೀಚೀ ಸಾಹಿತ್ಯ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ 

ಅಕಾಡೆಮಿಯ ಶ್ರೇಷ್ಠ ಕಾದಂಬರಿ ಪುರಸ್ಕಾರ, ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ. ಶಾಂತವೇರಿ ಗೋಪಾಲ ಗೌಡ ಪ್ರಶಸ್ತಿ ಇತ್ಯಾದಿಯಾಗಿ ಹಲವಾರು 
ಪ್ರಶಸ್ತಿ ಪುರಸ್ಕಾರಗಳು ಅವರ ಮುಡಿಗೇರಿವೆ. ಈಗ ಬಿಎಂಶ್ರೀ ಪ್ರತಿಷ್ಠಾನದಿಂದ ವಿ.ನಾಗರಾಜರಾವ್‌ ದತ್ತಿ ಪ್ರಶಸ್ತಿಯಾದ ಸಮೂಹ ಮಾಧ್ಯಮ ಪ್ರಶಸ್ತಿಯ 
ಗರಿಯೂ ಇವರ ಮುಡಿಗೇರಿದೆ. ಇವರಿಗೆ ಬಿ.ಎಂ.ಶ್ರೀ ಪ್ರತಿಷ್ಠಾನವು ಅಭಿನಂದನೆಗಳನ್ನು ಸಲ್ಲಿಸಲು ಹರ್ಷಿಸುತ್ತದೆ. 


11011887850 February 2019 


Vol. 05 Issue 11 


ಡಾ. ಎಚ್‌.ಶಶಿಕಲಾ 

ಡಾ. ಎಚ್‌.ಶಶಿಕಲಾ ಅವರು ಬೆ೦ಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ 
ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. 
ಬೆ೦ಗಳೂರು ವಿಶ್ವವಿದ್ಯಾಲಯದಿಂದ ಎಂ. ಫಿಲ್ಲಾಗೂ ಪಿಎಚ್‌.ಡಿ. 
ಪದವಿಯನ್ನು, ಅಣ್ಣಾಮಲೈ ವಿಶ್ವವಿದ್ಯಾಲಯದಿಂದ ಭಾಷಾ ವಿಜ್ಞಾನದಲ್ಲಿ 
ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಇವರು ತೇಜಸ್ಸಿಯವರ 
ಸಾಹಿತ್ಯದಲ್ಲಿ ಸಂಸ್ಕೃತಿಯ ಗ್ರಹಿಕೆಗಳು.ಎ೦ಬ ಮಹಾಪ್ರಬಂಧಕ್ಕೆ ಪಿಎಚ್‌.ಡಿ 
ಪಡೆದಿದ್ದಾರೆ. 

ಯುಜಿಸಿಯಿಂದ ಪೋಸ್ಟ್‌ ಡಾಕ್ಟೊರಲ್‌ ಸಂಶೋಧನಾ ಪ್ರಶಸ್ತಿಯನ್ನು 
ಪಡೆದು, "ಹಳೆಗನ್ನಡದಲ್ಲಿನ ಭಾಷಿಕ ಪ್ರಭೇದಗಳು” ಎಂಬ ವಿಷಯ 
ಕುರಿತು ಸಂಶೋಧನೆಯನ್ನು ನಡೆಸಿದ್ದಾರೆ. ಅಲ್ಲದೆ, ಪದವಿ ಶಿಕ್ಷಣದಲ್ಲಿ 
ಭಾಷಾಬೋಧನೆಯ ಸ್ವರೂಪವನ್ನು ಕುರಿತಂತೆ ಯುಜಿಸಿಯ ಸಂಶೋಧನಾ 
ಯೋಜನೆಯ ಅಡಿಯಲ್ಲಿ ಸಂಶೋಧನೆಯನ್ನು ಮಾಡಿದ್ದಾರೆ. 

ಭಾಷಾ ವಿಜ್ಞಾನದ ಅನೇಕ ಅ೦ತರರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ 
ಸಮ್ಮೇಳನಗಳಲ್ಲಿ ತಮ್ಮ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿದ್ದಾರೆ. 
ಸಾಹಿತ್ಯ ವಿಮರ್ಶೆ ಇವರ ಆಸಕ್ತಿಯ ಕ್ಷೇತ್ರ. 'ಅರ್ಥದಾಚೆಯ ಬೆಡಗು 
ಇವರ ಇತ್ತೀಚಿನ ವಿಮರ್ಶಾ ಸಂಕಲನ. ತತ್ತ್ವಾಭಿನಯ ನಿಘಂಟು, 
ನಾಮವ್ಯಾಸಂಗ ಇವರ ಸಂಪಾದಿತ ಕೃತಿಗಳು. 


ಶ್ರೀಮತಿ ರತ್ನಾ ಮೂರ್ತಿ 

"ರತ್ನಾ ಮೂರ್ತಿ' ಎಂದೇ ಸಾಹಿತ್ಯವಲಯದಲ್ಲಿ ಖ್ಯಾತರಾಗಿರುವ ಶ್ರೀಮತಿ 
ಎಸ್‌. ಎಂ.ನಾಗರತ್ನ, ಕವಯಿತ್ರಿಯಾಗಿ, ಲೇಖಕಿಯಾಗಿ, ನಾಡಿನ ಶ್ರೇಷ್ಠ 
ಗಮಕ ವ್ಯಾಖ್ಯಾನಕಾರರಲ್ಲೊಬ್ಬರಾಗಿ ಮುಂಡಿಗೆ ಮತ್ತು ವಚನಗಳ 
ರಚನಕಾರರಾಗಿ ಗುರುತಿಸಿಕೊಂಡಿದ್ದಾರೆ. 

ಸಣ್ಣ ಕಥೆ, ಕಾದಂಬರಿ, ಕಾವ್ಯ, ಕಥನ ಕವನ, ನಾಟಕ, ಅನುಭವ ಕಥನ, 
ಮಕ್ಕಳ ಕಥೆಗಳು.ಕೀರ್ತನ ಸಾಹಿತ್ಯ, ಉಗಾಭೋಗಗಳು, ಮುಂಡಿಗೆಗಳು, 
ಹೀಗೆ ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಇದುವರೆವಿಗೂ ಇವರ 24 
ಕೃತಿಗಳು ಪ್ರಕಟವಾಗಿದ್ದು, ಎರಡು ಕೃತಿಗಳು ಅಂಧರ ಬ್ರೈಲ್‌ ಲಿಪಿಗೂ 
ಲಿಪ್ಕಂತರಗೊಂಡಿವೆ. 

ರತ್ನಾ ಮೂರ್ತಿಯವರು “ಚೆನ್ನಕೇಶವ” ಮತ್ತು 'ತ್ರಿಪರಸು೦ದರಿ' ಎಂಬ 
ಅಂಕಿತದಲ್ಲಿ 1000ಕ್ಕೂ ಹೆಚ್ಚಿನ ಕೀರ್ತನೆಗಳನ್ನೂ 200ಕ್ಕೂ ಹೆಚ್ಚಿಗೆ 
ಉಗಾಭೋಗಗಳನ್ನೂ ವಿಶೇಷವಾಗಿ 200 ಕ್ಕೂ ಹೆಚ್ಚು ಮುಂಡಿಗೆಗಳನ್ನು 
ರಚಿಸಿದ್ದಾರೆ. ಗೌರಮ್ಮನ ವಚನಗಳು ಎಂಬ ಹೆಸರಿನಲ್ಲಿ 1200ಕ್ಕೂ ಹೆಚ್ಚು 
ತ್ರಿಪದಿ ರೂಪದ ರಚನೆಗಳನ್ನು ಮಾಡಿದ್ದಾರೆ. 

ಕರ್ನಾಟಕದ ತುಂಬೆಲ್ಲಾ ಗಮಕ ಕಾರ್ಯಕ್ರಮಗಳಿಗೆ ವ್ಯಾಖ್ಯಾನ ನೀಡಿರುವ 


HONGANASU KANNADA MONTHLY 
RNI No. KAR/KAN/2015/64049 
REGISTERED 
Post office Registration No.RNP/KA/BGS/2229/2018-2020 


dt. 27-10-2017 
Office of Posting: Bangalore PSO, Bangalore 560026 
Price :Annual Subscription Rs. 20/- 
Date of publishing and Posting : 30-01-2019 


ಪ್ರಕಟಣೆ 
ದ.ರಾ.ಬೇಂದ್ರೆ ಕವಿತೆಗಳ ಗಾಯನ ಸ್ಪರ್ಧೆ 

೨೦೧೯ರ ಫೆಬ್ರವರಿ ೨೩ರಂದು ಶನಿವಾರ ದ.ರಾ.ಬೇಂದ್ರೆ 
ಅವರ ಜನ್ಮದಿನದ ಅಂಗವಾಗಿ ನಡೆಸಲಾಗುವ ದ.ರಾ.ಬೇಂದ್ರೆ ಅವರು 
ರಚಿಸಿರುವ ಕವಿತೆಗಳ ಗಾಯನ ಸ್ಪರ್ಧೆಯನ್ನು ಬಿ.ಎಂ.ಶ್ರೀ ಪ್ರತಿಷ್ಠಾನದ 
ಎಂ.ವಿ.ಸೀ ಸಭಾಂಗಣದಲ್ಲಿ ನಡೆಸಲಾಗುವುದು. ಸ್ಪರ್ಧೆಯಲ್ಲಿ ಗೆದ್ದವರಿಗೆ 
ಬಹುಮಾನಗಳನ್ನೂ ಪ್ರಶಸ್ತಿ ಪತ್ರಗಳನ್ನೂ ನೀಡಲಾಗುವುದು. ಸ್ಪರ್ಧೆಯು 
ಅಂದು ಬೆಳಿಗ್ಗೆ ೧೧-೦೦ ಗಂಟೆಗೆ ಆರಂಭವಾಗುತ್ತದೆ. ಅನಂತರ 
ಬಹುಮಾನ ವಿತರಣೆ ನಡೆಯುತ್ತದೆ. ಆಸಕ್ತರು ದಿನಾಂಕ: ೨೦ ಫೆಬ್ರವರಿ 
೨೦೧೯ರ ಒಳಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. 
ವಯೋಮಿತಿ ಇಲ್ಲ. ಪ್ರವೇಶ ಶುಲ್ಕವಿಲ್ಲ. ಹೆಚ್ಚಿನ ವಿವರಗಳಿಗೆ ಬಿ.ಎಂ.ಶ್ರೀ 
ಪ್ರತಿಷ್ಠಾನದ ಕಚೇರಿಯನ್ನು ಸಂಪರ್ಕಿಸಬಹುದು. 

ದೂರವಾಣಿ ಸಂಖ್ಯೆ- ೨೬೬2೫ ೮೭೨ / ೨೬೬೬೬೬೬೬ 
ರತ್ನಾಮೂರ್ತಿ ಗಮಕದ ಧ್ವನಿ ಸುರುಳಿಗಳಿಗೂ ವಾಖ್ಯಾನ ನೀಡಿದ್ದಾರೆ. 
ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವ ರತ್ನಾಮೂರ್ತಿಯವರು “ಕರ್ನಾಟಕ 
ಸಂಗೀತ ನೃತ್ಯ ಅಕಾಡೆಮಿಯ ಪುಸ್ತಕ ಪ್ರಶಸ್ತಿ, “ಬನಶ೦ಕರಮ್ಮ ಪ್ರಶಸ್ತಿ” 
ತ್ರಿವೇಣಿ ಮುಂಡಿಗೆಶ್ರೀ ಪ್ರಶಸ್ತಿ, ಕನ್ನಡ ಸೇವಾರತ್ನ ಪ್ರಶಸ್ತಿಗೂ ಭಾಜನರಾಗಿ 
ಹಲವಾರು ಸಂಘ ಸಂಸ್ಥೆಗಳಿಂದ ಸನ್ಮಾನಿತರಾಗಿದ್ದಾರೆ. 


ಶ್ರೀ ಬಿ. ಆರ್‌. ರವೀಂದ್ರನಾಥ 

* ಬ್ಯಾಂಕಿಂಗ್‌ ಕ್ಷೇತ್ರದಲ್ಲಿ 35 ವರ್ಷಗಳ ಸೇವೆ. ಭಾರತೀಯ ರಿಸರ್ವ್‌ 
ಬ್ಯಾಂಕ್‌ ನ ಮಾಜೀ ಅಧಿಕಾರಿ. ಹಲವಾರು ಬ್ಯಾಂಕ್‌ಗಳು ಹಾಗೂ 
ಸಾಫ್ಟ್‌ ವೇರ್‌ ಕಂಪೆನಿಗಳಿಗೆ ಸಲಹೆಗಾರ. 

+ Timesof India, Economic Time, ವಿಜಯ ಕರ್ನಾಟಕ, ಹೊಸ 
ದಿಗಂತ ಇತ್ಯಾದಿ ಪತ್ರಿಕೆಗಳ ಅಂಕಣಕಾರ 

* ಆರು ಪುಸ್ತಕಗಳು ಪ್ರಕಟಗೊಂಡಿವೆ 

+ Institute of Translation Studie ನ ಸ್ಥಾಪಕ ನಿರ್ದೇಶಕ 

* ಕೆಲವು ಸಂಘ ಸಂಸ್ಥೆಗಳ ಜೊತೆ ಒಡನಾಟ 


Printed and published by : B.R.Ravindranath on behalf of the BMSRI SMARAKA PRATISHTANA, 31 Main Road, NR Colony, 
Bangalore - 560019 and printed at Annapoorneshwari Printers, No. 11, 10°C’ Main, 6th Block, Rajajinagar, Bangalore 10. and published 
at BMSRI SMARAKA PRATISHTANA, 3 Main Road, NR Colony, Bangalore - 560019 Editor : B.R.Ravindranath 


ಅಚಾದ ಪುಸಕ 
ಚ ಎಂ 


ಏಳಾಸ 

ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 

ಬಿ.ಎಂ.ಶ್ರೀ. ಕಲಾಭವನ, ೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ, ಬೆಂಗಳೂರು - ೧೯ 
ದೂರವಾಣಿ : ೨೬೬೧೫೮೭೭ 


Paged | February 2019 Honganasu 


Vol. 05 Issue 11 


